ಸಂಪುಟ 12 ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ ನವೆಂಬರ್‌ 1997 
ಸಂಚಿಕೆ 5 ದ್ವೈಮಾಸಿಕ ಬೆಂಗಳೂರು 


ಒಳಿಪುಟಗಳಲ್ಲಿ 


% ಸ್ವಾತಂತ್ರ್ಯ ಯೋಧನ ಹೆಂಡತಿ (ಕವನ) 


ಬಿ-30, ರಿಸರ್ವ್‌ ಬ್ಯಾಂಕ್‌ ಸ್ಟಾಫ್‌ ಕ್ವಾರ್ಟರ್ಸ್‌ - ಶಾಂತಾ ನಾಗರಾಜ್‌ 


1ನೇ ಮುಖ್ಯರಸ್ತೆ 9ನೇ ಕ್ರಾಸ್‌ ಹ ಕುಂದದ ಚೀತನ - ಉಮಾಬಾಯಿ ಕುಂದಾಪುರ 
ವಿಜಯನಗರ ಎರಡನೇ ಹಂತ,  -ಡಾ॥ಜ್ಯೋತ್ಸಾ ಕಾಮತ್‌ 


ಬೆಂಗಳೂರು - 40 * 
೫ ಸ್ವಾತಂತ್ರ, ಸಂಗ್ರಾಮದ ಓರ್ವ ಸ್ವಾಭಿಮಾನಿ ಮಹಿಳೆ. 


- ಅತ್ತರ್‌ ಕೌರ್‌ 
- ನೇಮಿಚಂದ್ರ 


ರ ಸ್ವಾತಂತ್ರ್ಯ, ಹೋರಾಟದ ನೆನಪುಗಳು : (ಸಂದರ್ಶನ) 
- ಎಸ್‌. ಗಾಯತ್ರಿ 
ಸ ಮಹಿಳೆ ಮತ್ತು ಆರೋಗ್ಯ 


- ಡಾ| ಸಿ. ಪ್ರಕಾಶರಾವ್‌ 


pcs 


೫ ವರದಿ, ಪುಸ್ತಕ ಪರಿಚಯ, ಪ್ರೀತಿಯ ಅಚಲ ಇತ್ಯಾದಿ. 


ಕತ 


ಬಿಳಿ 

ಬಿಡಿ ಪ್ರತಿ- 5 ರೂ. 
ವಾರ್ಷಿಕ ಚಂದಾ - 39 ರೂ. 
ಅಜೀವ ಚಂದಾ - 259 ರೂ. 
(ಸಂಸ್ಥೆಗಳಿಗೆ) - 300 ರೂ. 


ಸಂಪಾದಕ ಮಂಡಲಿ 

ಎನ್‌. ಗಾಯತ್ರಿ 
ನೇಮಿಚಂದ್ರ, ದೇವಿ 

| ಡಾ|| ಬಿ.ಎನ್‌. ಸುಮಿತ್ರಾಬಾಯಿ 
ಶಾಂತಾ ನಾಗರಾಜ್‌ 
ಎಚ್‌.ಎನ್‌. ಗೀತಾ 


ಪ್ರಕಾಶಕರು 
ಜಾಗೃತಿ ಮಹಿಳಾ 


ಅಧ್ಯಯನ ಕೇಂದ್ರ 
ಬೆಂಗಳೂರು 


ಚಂದಾ ಹಣವನ್ನು ಚಿಕ್‌ನಲ್ಲಿ 
ಕಳುಹಿಸುವವರು ರೂ. 10/= 
ಬ್ಯಾಂಕ್‌ ಕಮಿಷನ್‌ ಸೇರಿಸಿ 
ಕಳುಹಿಸಬೇಕು 


ಎಂ.ಓ. ಫಾರ್ಮಿನ ಕೊನೆಯ 


ಭಾಗದಲ್ಲಿ ತಮ್ಮ ಹೆಸರು 
ವಿಳಾಸಗಳನು ಸಹವಾಗಿ 


ಜಲಲ 


| ನಮೂದಿಸ ಬೇಕು 


| ಬದಲಾದ ವಿಳಾಸಗಳನ್ನು 
ದಯವಿಟ್ಟು ಬರೆದು ತಿಳಿಸಿ. 


ವಿಮರ್ಶೆಗಾಗಿ ಪುಸ್ತಕಗಳನ್ನು 
ಕಳುಹಿಸುವವರು ದಯವಿಟ್ಟು 
ಎರಡು ಪ್ರತಿಗಳನ್ನು 


ಕಳುಹಿಸಬೇಕು 


ಆತ್ಮೀಯರೇ, 


ಭಾರತದ ಮಹಿಳಾ ಚಳುವಳಿಯ ಬೀಜಾಂಕುರಗಳನ್ನು ಗುರುತಿಸಲು 
ಸಾಧ್ಯವಾಗುವುದೇ ಸ್ವಾತಂತ್ರ್ಯ ಚಳುವಳಿಯಲ್ಲಿ. ಅಂದಿನಿಂದ ಇಂದಿನವರೆಗೆ 
ಶೋಷಣೆಗೆ ಒಳಗಾಗಿರುವ ಮಹಿಳೆ ಪುರುಷಾಧಿಪಷ್ಯದ ಎಲ್ಲ ನೆಲೆಗಳನ್ನು 
ಪುರುಷನೊಂದಿಗೆ ಸೇರಿ ಹೋರಾಡುತ್ತಾ ಬಂದಿದ್ದಾಳೆ. ಪುರುಷಕೇಂದ್ರಿತವಾದ 
ರಾಜಕೀಯ ವಲಯದೊಳಕ್ಕೂ ನುಗ್ಗಿ “ಅಧಿಕಾರ” ಮೀಮಾಂಸೆಗೆ ಹೊಸ ಸೂತ್ರ 
ಬರೆಯಲು ಹವಣಸುತ್ತಿದ್ದಾಳೆ. ಹಾಗೆಯೇ ಕೆಲವು ಸಂದರ್ಭದಲ್ಲಿ "ಅಧಿಕಾರ'ದ 
ಸುಳಿಯಲ್ಲಿ ಸಿಕ್ಕಿ ತಾನೂ ಪುರುಷಾ ಧಿಕಾರನ ಅಧಿಪತ್ಯದ ಪಾತ್ರವನ್ನು 
ನಿರ್ವಹಿಸುತ್ತಿದ್ದಾಳೆ. 


ಇಂದು ಸ್ವಾತಂತ್ರ್ಯ ಬಂದು ಐವತ್ತರ ದಶಕದ ಹೊಸ್ತಿಲಲ್ಲಿ ನಿಂತು ಮಹಿಳೆಯ 
ಈ ಹೆಜ್ಜೆಗಳನ್ನು ಗುರುತಿಸುವಾಗ ಮಹಿಳಾ ಚಳುವಳಿಗೆ ನಾಂದಿ ಹಾಡಿದ ಸ್ವಾತಂತ್ರ್ಯ 
ಹೋರಾಟದ ಸಂದರ್ಭವನ್ನು ಭಾವನಾತ್ಚಕ ನೆಲೆಯಲ್ಲಿ ಮಾತ್ರ ನೋಡದೆ ವಸ್ತು 
ನಿಷ್ಠವಾಗಿ ಅವಲೋಕಿಸಬೇಕಾದ್ದು ಅಗತ್ಯವಾಗಿದೆ. ಚರಿತ್ರೆಯ ಪಾಠಗಳು ಇಂದಿನ 
ಮಹಿಳಾ ಹೋರಾಟದ ನೆಲೆಗಳನ್ನು ನಿರ್ವಚಿಸಿಕೊಳ್ಳಲು ಅಗತ್ಯವಾಗಿದೆ. ಈ 
ದಿಕ್ಕಿನತ್ತ ಗಮನ ಹರಿಸಿದೆ ಸ್ವಾತಂತ್ರ್ಯ ಚಳುವಳಿ ಕೊಟ್ಟ ಅನುಭವಗಳನ್ನು 
ಧಿಕ್ಕರಿಸುವುದು, ಸ್ವಾತಂತ್ರ್ಯೋತ್ಸವವನ್ನು ಕರಾಳ ದಿನವನ್ನಾಗಿ ಆಚರಿಸುವುದು 
ಚರಿತ್ರೆಗೆ ನಾವು ಕೊಡುವ ಗ”ೌರಿವವಲ್ಲ. 


ಈ ದಿಕ್ಕಿನಲ್ಲಿ ಅಚಲ ಪತ್ರಿಕೆಯು ಸ್ವಾತಂತ್ರ್ಯ ಚಳುವಳಿಯಲ್ಲಿ 
ನಾಯಕಿಯರಾಗಿ ಮಾತ್ರಿವಷ್ಟೇ ಅಲ್ಲ ಕಾರ್ಯಕರ್ತೆಯರಾಗಿಯೂ 
ಭಾಗವಹಿಸಿದ ಲಚ್ಯವಿರುವ ಮಸಿಳೆಯೆರ ಅನುಭವಗಳನ್ನು ದಾಖಲಿಸುವ ಇಚ್ಛೆ 
ಹೊಂದಿದೆ. ನಿಮ್ದು ನಡುವಿರುವ ಇಂತಹ ಮಹಿಳೆಯರ ಬದುಕು 
ಅನುಭವಗಳ ಚಿತ್ರವನ್ನು ಅಚಲಕ್ಕೆ ಬರೆದುಕೊಡಿ. ಇಂತಹ ದಾಖಲೆಗಳು 
ಸ್ವಾತಂತ್ರ್ಯಿ ಚಳುವಳಿಯಲ್ಲಿನ ಹೆಣ್ಣಿನ ಪಾತ್ರವನ್ನು ಸ್ಪಷ್ಟಪಡಿಸಲು ನೆರವಾಗುವುದು. 


3 - ಸಂ. 


ಅಚಲ 2 


dpa 


ಸೆ ಸಂಪಾದಕೀಯ `ಾ 


ಐವತ್ತಕ್ಕೆ ನಮ್ಮ ಬಿಡುಗಡೆಯೆ ? 


ವೆದ್ಯಕೀಯ ಶೋಧನೆಗಳು ಅದರಲ್ಲೂ ಸಂತಾನ ನಿಯಂತ್ರಣಕ್ಕೆ 
ಸಂಬಂಧಿಸಿದಂಥವು ಮುಖ್ಯವಾಗಿ ಮಹಿಳೆಯರನ್ನೇ ಏಕೆ ತಮ್ಮ 
ಪ್ರಯೋಗಕ್ಕೆ ಲಕ್ಷ್ಯವಾಗಿ ಇಟ್ಟುಕೊಂಡಿರಬೇಕು? ದೆಹಲಿ, ಕಲ್ಕತ್ತಾ 
ಹಾಗೂ ಬೆಂಗಳೂರು ನಗರಗಳಲ್ಲಿ ಇತ್ತೀಚೆಗೆ ಬೃಹತ್‌ ಪ್ರಮಾಣದಲ್ಲಿ 
ಮಹಿಳಾ ಸಂಘಟನೆಗಳು ಕ್ವಿನ್‌ಕ್ರಿನ್‌ ಎಂಬ ಸಂತಾನ ನಿರೋಧ 
ಔಷಧಿಯ ದುರ್ಬಳಕೆ ಎರುದ್ಧವಾಗಿ ನಡೆಸಿರುವ ಹೋರಾಟ, 
ಪ್ರತಿಭಟನೆಗಳು ಈ ಪ್ರಶ್ನೆಯನ್ನು, ಇದಕ್ಕೆ ಹೊಂದಿಕೊಂಡ ಹಲವಾರು 
ಸಮಸ್ಯೆಗಳನ್ನು ಮುಂದಿಟ್ಟಿವೆ. 

ನಮ್ಮ ಭಾರತದ ಸಂದರ್ಭದಲ್ಲಿ ಪ್ರಚಲಿತವಿರುವ ಒಂದು 
ಪ್ರಮುಖ ಧೋರಣೆ ಜನಸಂಖ್ಯೆಯನ್ನು ""ಒಂದು ಸಮಸ್ಯೆ'' ಯೆಂದೇ 
ನೋಡುವ ರೀತಿಯದು. ಏಷ್ಯಾಖಂಡದಲ್ಲಿ ಚೀನಾ ಕೂಡ ಇದೇ 
ರೀತಿ ಜನಸಂಖ್ಯಾ ಆಸ್ಫೋಟವನ್ನು ಎದುರಿಸುತ್ತಿದ್ದರೂ ಅಲ್ಲಿ 
ಜನಸಂಖ್ಯೆಯನ್ನು ಜನಸಂಪತ್ತು ಎಂದು ನೋಡಲಾಗುತ್ತದೆ. ಆದರೆ 
ಭಾರತಕ್ಕೆ ಪ್ರಪಂಚದ ತುಂಬ ಮುಂದುವರೆದಿರುವ ಆದರೆ ಕಡಿಮೆ 
ಜನಸಂಖ್ಯೆಯುಳ್ಳ ರಾಷ್ಟ್ರಗಳನ್ನು ಮಾಔರಿಯಾಗಿಟ್ಟುಕೊಂಡು, 
ಪ್ರಗತಿಯ ಬಗ್ಗೆ ಆ ದೇಶಗಳು ಹೊಂದಿರುವ ಎಚಾರಧಾರೆಯನ್ನೇ 
ಅನುಕರಿಸುವುದು ಮೊದಲಿನಿಂದಲೂ ಬಂದಿರುವ ಜಾಡ್ಯವಾಗಿದೆ. 
ಕಳೆದ ಐವತ್ತು ವರ್ಷಗಳಿಂದಲೂ ವಿದೇಶಗಳ ತಜ್ಞರು ಕಂಡು ಹಿಡಿದು, 
ರೂಢಿಗೊಳಿಸಿರುವಂಥ ಸಂತಾನ ನಿರೋಧ ವಿಧಾನಗಳನ್ನು 
ಭಾರತದಲ್ಲಿ ಆ ಬಗೆಯ ತಜ್ಞತೆಯ ಕೊರತೆಯಿದ್ದರೂ ಅನುಸರಿಸ 
ಲಾಗುತ್ತಿದೆ. ಆದರೂ ಜನಸಂಖ್ಯೆಯ ನಿಜವಾದ, ಗಮನಾರ್ಹ 
ಪ್ರಮಾಣದ ನಿಯಂತ್ರಣ ಸಾಧ್ಯವಾಗಿಲ್ಲ ಇದೇಕೆ ಹೀಗಾಗುತ್ತಿದೆ? 


ಕೇವಲ ಜನಸಂಖ್ಯೆಯ ಪ್ರಶ್ನೆಯೊಂದೇ ಅಲ್ಲ. ದೊಡ್ಡ ಜನ 
ಸಮುದಾಯವಾಗಿರುವ ನಾವು ದೇಶದ ಪರಿಮಿತ ಸಂಪತ್ತನ್ನು 
ಹಂಚಿಕೊಳ್ಳುವ ಪರಿಸ್ಥಿತಿ ಇರುವುದರಿಂದ ಎಲ್ಲಾ ರಂಗಗಳಲ್ಲಿ ಇದ್ದ 
ಅಸಮತೋಲನ 50 ವರ್ಷಗಳ ನಂತರವೂ ಉಳಿದಿದೆ. ನಿರಕ್ಷರತೆ, 
ನಿರುದ್ಯೋಗ, ಬಡತನಗಳೂ ಹಾಗೇ ಉಳಿದಿರುವಂತೆ ಮಾಡುತ್ತಿರುವ 


ಶಕ್ತಿಗಳು ಯಾವುವು? ಅಂಥ ದುಷ್ಟ ಶಕ್ತಿಗಳು ಪ್ರಜಾಪ್ರಭುತ್ವದ 


ಹೆಸರಿನಲ್ಲಿ ಈ ವ್ಯವಸ್ಥೆಯೊಳಗೆ ಪ್ರಬಲವಾಗಿ ಕ್ರಿಯಾಶೀಲವಾಗಿವೆ 
ಎಂಬುದರ ಬಗ್ಗೆ ಸಮಚಿತ್ತದ, ಸಾವಧಾನದ ಸಮಗ್ರ ಚಿಂತನೆ 
"ಈಗಲಾದರೂ ನಡೆಯಬೇಕಾದದ್ದು ತುಂಬ ಅವಶ್ಯಕ. ರಾಜಕೀಯ 
ಕ್ಷೇತ್ರದಲ್ಲಿ ತುಂಬ ಬೆಳೆದು ನಿಂತಿರುವ ಭ್ರಷ್ಟತನ, ಸಮಯ ಸಾಧಕತೆ, 
ಸ್ವಜನ ಪಕ್ಷಪಾತ, ಈ ಎಲ್ಲಕ್ಕಿಂತ ಮಿಗಿಲಾದ ಧನದಾಹ, ಅಧಿಕಾರ 
ದಾಹಗಳ ಹಪಾಹಪಿ, ನಮ್ಮ . ದೇಶದ ಬೇರಿನವರೆಗೂ 


ಜಾತಿ-ರಾಜಕೀಯವನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿದೆ. ಇದರಿಂದಾಗಿ ' 
ಎಷ್ಟೇ ಬಗೆಯ ಮೀಸಲಾತಿಗಳು ಸೃಷ್ಟಿಯಾದರೂ ದೇಶದ ಸಾಂಸ್ಕೃತಿಕ 
ಏಳಿಗೆ ದೂರದ ಕನಸಾಗಿಯೇ ಉಳಿಯುವಂತಾಗಿದೆ. ಇಂಥ 
ಸಮಸ್ಯೆಗಳೆಲ್ಲದರ ಸಂಕೀರ್ಣ ಸ್ವರೂಪವನ್ನು ಗಮನಿಸದೆ ಕೇವಲ 
ಜನಸಂಖ್ಯೆಯೊಂದೇ ನಮ್ಮ ದೇಶದ ಮುಖ್ಯ ಸಮಸ್ಯೆ ಎಂದು 
ಭಾವಿಸುವುದು ಅಸಂಗತವಾಗುತ್ತದೆ. 


ಜಗತ್ತಿನ ಯಾವೊಂದು ಕ್ಷೇತ್ರವೂ ಇಂದು ರಾಜಕೀಯದಿಂದ 
ಮುಕ್ತವಾಗಿಲ್ಲ. ವೈದ್ಯಕೀಯ ಸಂಶೋಧನೆ ಮತ್ತು ಚಿಕಿತ್ತೆಗಳ 
ಕ್ಷೇತ್ರಗಳಲ್ಲಿ ಜಾಗತಿಕ ಮಟ್ಟದ ರಾಜಕೀಯ ಯಾವರೀತಿ 
ಕ್ರಿಯಾನಿರತವಾಗಿದೆ ಎಂಬುದಕ್ಕೆ ಕ್ವಿನ್‌ಕ್ರಿನ್‌ ಗರ್ಭನಿರೋಧವಿಧಾನ 
ಒಂದು ಉದಾಹರಣೆಯಪ್ಪೆ. ಇದೇ ಮೊದಲಿನದೂ ಅಲ್ಲ, ಭಾರತವು 
ಜಗತ್ತಿನ ಮಾರುಕಟ್ಟೆಯ ಹಿರಿಯಣ್ಣಗಳ ಒತ್ತಡಕ್ಕೆ ಬಲಿಯಾಗುತ್ತಾ - 
ಉದಾರೀಕರಣಕ್ಕೆ ತನ್ನನ್ನು ತೆತ್ತುಕೊಳ್ಳುತ್ತಿರುವಂತೆ ಈ ರಾಜಕೀಯ 
ಕೈವಾಡ ಹೆಚ್ಚು ಹೆಚ್ಚು ವೇಗ ಮತ್ತು ತೀವ್ರತೆ ಪಡೆದುಕೊಳ್ಳುತ್ತಿದೆ. 
ಬೇರೆ ಬೇರೆ ದೇಶಗಳಲ್ಲಿ ಬಳಸಿ ನಿರುಪಯುಕ್ತ ಅಥವಾ ತೀವ್ರ 
ಅಪಾಯಕಾರಿ ಎಂದು ತಿರಸ್ಕತವಾದ ಎಷ್ಟೂ € ಬಗೆಯ ಔಷಧಗಳು 
ಭಾರತಕ್ಕೆ ಸಾರಾಸಗಟಾಗಿ ರವಾನೆಯಾಗುತ್ತಿವೆ. ವಿದೇಶೀಯ 
ಕಂಪನಿಗಳು ತಮ್ಮ ಉದ್ಯಮದ ಲಾಭವನ್ನು ಕಾಪಾಡಿಕೊಳ್ಳಲು 
ಹೂಡುವ ನಾನಾ ಪ್ರಚಾರಕತೆ, ಹಾಗೂ ಸಂಚುಗಳಿಗೆ ಭಾರತದಂಥ 
ಅಭಿವೃದ್ಧಿಶೀಲ ದೇಶಗಳ ವ್ಯಾಪಾರಿ. ಮನೋಧರ್ಮದ ಜನತೆ 
ಸುಲಭವಾಗಿ ವಶವಾಗುತ್ತಾರೆ. ಲಾಭದ ಆಸೆಬಡುಕರಾದ ವೈದ್ಯರು 
ಸರಿಯಾದ ಪ್ರಮಾಣಿತವಲ್ಲದ ಹಾಗೂ ಅಪಾಯಕರವೆಂದು 
ಗುಮಾನಿಯಿರುವ, ಕೆಲವು ಸಲ ಅಪಾಯಕರ ಪರಿಣಾಮ ಖಚಿತವೂ 
ಆಗಿರುವ ಔಷಧಿಗಳನ್ನೂ ಅಮಾನವೀಯವಾಗಿ ಇಲ್ಲಿನ ಜನರ ಮೇಲೆ 
ಪ್ರಯೋಗಿಸುತ್ತಿರುವುದು ಹೊಸತೇನಲ್ಲ. 


ಕಿನ್‌ಕ್ರಿನ್‌ ಎಂಬ ಒಂದು ಮದ್ದು, ಮೊದಲು ಮಲೇರಿಯಾ 
ನಿರೋಧಕ್ಕಾಗಿ ಹೊಟ್ಟೆಗೆ ಸೇವಿಸುತ್ತಿದ್ದ ಔಷಧಿ. ಅದನ್ನು ಈಗ 
ಸ್ತ್ರೀಯರ ಜನನೇಂದ್ರಿಯದಲ್ಲಿ ಸೇರಿಸಿ ಗರ್ಭನಿರೋಧದ 
ವಿಧಾನವಾಗಿ ಬಳಸುವುದು ವ್ಯಾಪಕವಾಗುತ್ತಿದೆ. ಈ ಔಷಧ ಜಗತ್ತಿನ 
ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ತಿರಸ್ಕತವಾದದ್ದು, ವಿಶ್ವ ಆರೋಗ್ಯ 
ಸಂಸ್ಥೆಯೇ ಅಯೋಗ್ಯವೆಂದು ಸಾರಿ ರದ್ದು ಪಡಿಸಿರುವಂಥದು. ಆದರೆ 
ಇದರ ಒಳ್ಳೆಯ ಅಥವಾ ದುಷ್ಟ ಪರಿಣಾಮಗಳೇನು ಎಂದು 
ಪ್ರಯೋಗ ಪರೀಕ್ಷೆಗಳಿಂದ ಎಲ್ಲೂ ಖಚಿತಪಡದಿದ್ದರೂ ಭಾರತದಲ್ಲಿ 
ಕಳೆದ ಎರಡು ದಶಕಗಳಿಂದ ಖಾಸಕಿಯಾಗಿ ಇದರ ಬಳಕೆಯನ್ನು ಕೆಲವು 


A ಭಾಾಾಾಾಾಸಸನಾಸಸಾಸಾಸಾಾಸಾಾಾಾಾಾಸಾಣಾಣಾಣಾಣಾಣಾಣಾಾ 


ವೈದ್ಯರೇ ಬೆಳೆಸುತ್ತಿದ್ದಾರೆ. ಇವರ ಪ್ರಯೋಗಗಳಲ್ಲಿ ಕೂಡ ಈ ಮದ್ದಿನ 


ಬಳಕೆಯಿಂದ ಅಡ್ಡ. ಪರಿಣಾಮಗಳೇ ಹೆಚ್ಚಾಗಿರುವುದು ಕಂಡು. 


ಬಂದಿದ್ದರೂಸ್ತಿ ಯರ ಶರೀರಗಳನ್ನು ಇದಕ್ಕೆ ಬರಿಗೊಡುತಿ ತ್ತಿರುವುದು 
ಭಾರತದಂಥ ನಿರಕ್ಷರಸ್ವ್ಯ ಸಂಪ್ರದಾಯಸ್ವ ಮೌಢ್ಯತುಂಬಿದ 
ದೇಶದಲ್ಲಿ ಅತ್ಯಂತ ಆತಂಕಗೊಳ್ಳಬೇಕಾದ ವಿಷಯವಾಗಿದೆ. 


ಮೊದಲೇ ಪುರುಷರ ಒಟು ್ಬ ಸಂಖ್ಯೆಗಿಂತ ಸ್ತ್ರಿ ಸ್ತ್ರೀಯರ ಪ್ರತಿಶತಸಂಖ್ಯೆ 
ಇಲ್ಲಿ ಕಳಗಿದೆ. ಸ್ತ್ರೀ ಭ್ರೂಣಹತ್ಯೆ. ಹೆಂಗಸರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ 
- ಮುಂತಾದವೂ "ಹೆಣ್ಣಿನ ಅಸ್ತಿತ್ವವನ್ನೇ ಇಲ್ಲಿ ಅಸಾಧ್ಯವಾಗಿಸುತ್ತಿರುವ 
ಪರಿಸ್ಥಿತಿ ಇಲ್ಲಿದೆ. ಇಂಥ ಪರಿಸರದಲ್ಲಿ ಪುರುಷರು, ಪೌರುಷದ ಅಪಕ್ವ 
ಪರಿಕಲ್ಪನೆ, "ಮೌಢ್ಯ ಹಾಗೂ ಧಾರ್ಮಿಕ ನಂಬಿಕೆಗಳ ನೆಪದಿಂದ 
ಸಂತಾನ ನಿಯಂತ್ರಣ ಚಿಕಿತ್ಸೆಗಳಿಂದ ದೂರವಾಗಿ ಉಳಿದಿರುವುದು, 
ನಿರಂತರವಾದ ಹೆರಿಗೆಯ ನರಕ ಶಿಕ್ಷೆ ಯಿಂದ ಹೇಗಾದರೂ ಪಾರಾದರೆ 
ಸಾಕೆಂದು ಗುಟ್ಟಾ ಗಿಯಾದರೂ ಹೆಂಗಸರು ಈ ಚಿಕಿತ್ಸೆಗಳಿಗೆ 
ಒಳಗಾಗಬೇಕಾದ ಒತ್ತಡವನ್ನು ಸೃಷ್ಟಿಸಿದೆ. ಇಂಥ ಸ್ಥಿತಿಯಲ್ಲಿ ಕೆಲವೇ 
ನಿಮಿಷಗಳಲ್ಲಿ ಯಾವ ಶಸ್ತ್ರಚಿಕಿತ್ಸೆ ವಿಶ್ರಾ ಂತಿಗಳೆ ಅಗತ್ಯವಿಲ್ಲದೆ, 
ಕಡಿಮೆ ಖರ್ಚಿನಲ್ಲಿ ದೇಹಕ್ಕೆ “ೂಂಸಿಬಿಡಬಹುದಾದದ್ದೆಂದು' ಪ್ರಚಾರ 
ಪಡೆದಿರುವ ಕ್ವಿನ್‌ಕ್ರಿನ್‌ ಸಂತಾನ ನಿಕೋಧ ನಿಧಾನಕ್ಕೆ 
ಅಮಾಯಕವಾಗಿ ಸ್ರೀಯರು ಬಲಿಯಾಗುತ್ತಿರುವುದು ಸಹಜವಾಗಿದೆ. 
ಸ್ತ್ರೀಯರಿಗೆ ಜೀವ * ಳಿಸುವ, ಬಿಡುಗಡೆ ತರುವ ಔಷಧಿಯೆಂಬ 
ಪ್ರಚಾರ ಹೊತ್ತಿರುವ ದೂ ಮದ್ದು ವಾಸ್ತವದಲ್ಲಿ ಅವರ ಜೀವಹರಣ 
ಮಾಡುವ ವಿಷಾಗಿದೆ. 


ಈ ಔಷಧದ ಬಳಕೆಯ ಮಾರಕ ಪರಿಣಾಮಗಳ ಬಗ್ಗೆ 
ಜನಜಾಗೃತಿಯ ಯತ್ನ ವ್ಯಾಪಕವಾಗಿ ನಡೆಯಬೇಕಾದ್ದು ಅತ್ಯಗತ್ಯ. 
ಆದರೆ ಆದೇ ಹೊತ್ತಿನಲ್ಲಿ ಹೆಣ್ಣಿನ ಆರೋಗ್ಯ ಮತ್ತು ತಾಯನಗಳನ್ನು 
ಕುರಿತ ನಮ್ಮ! ದೇ ಪಾರಂಪಾರಿಕ ವೈದ್ಯಕೀಯ ವಿಧಾನಗಳ ಬಗ್ಗೆ ಕೂಡ 
ಸಮರ್ಪಕ ಸಂಶೋಧನೆಗಳು ನಡೆಯಬೇಕಾದ್ದು ಅಗತ್ಯವಿದೆ. 


ಸಂದರ್ಶನ 


ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಸಮೃದ್ಧವಾಗಿ ಬೆಳಿದು 
ಬಂದ ಆಯುರ್ವೆದ ಚಿಕಿತ್ಸಾ ಪದ್ಧತಿಯಲ್ಲಿ ""ಸ್ತ್ರೀರೋಗ ಚಿಕಿತೆ'' 


ಎಂಬ ಪ್ರತ್ಯೇಕ ವಿಭಾಗವೇ ಇದೆ. ಈ ಚೀತ್ರಗಳಲ್ಲಿ ಅಪಾಯಕಾರಿ 
ಅಡ್ಡ ಪರಿಣಾಮಗಳಿಂದ ಮುಕ್ತವಾದ ಎಷ್ಟೋ ಔಷಧಗಳನ್ನು 
ಸಂತಾನ ನಿಯಂತ್ರಣಕ್ಕೂ ಅಳವಡಿಸುತ್ತಿದ್ದು ಈ ದೇಶೀಯ 
ಚಿಕಿತ್ಸೆಯ ವಿಧಾನವನ್ನು ಅವೈಜ್ಞಾನಿಕವೆಂದೂ, ಅಪಾಯಕಾರಿ 
ಯೆಂದೂ ತಳ್ಳಿಹಾಕಿ, ಆಮದಾದ, ಆದ್ದರಿಂದ " ವೈಜ್ಞಾನಿಕ' 
ಎನಿಸಿಕೊಂಡ ವಿಧಾನಗಳನ್ನು ವೈದ್ಯವೃಂದವು "ಬಳಸುತ್ತಿದೆ ಯರು: 
ಬೇರು, ಕಷಾಯಗಳಿಂದ ದೇಹ ಚಿಕಿತ್ಸೆ ನಡೆಸು ುವುದರ ಪ್ರಯೋಗ 
ಪರೀಕ್ಷೆಗಳಿಗಾಗಿ, ಆ ಮೂಲಕ ದೇಶೀಯ ಚಿಕಿತ್ಸಾ ವಿಧಾನದ ಟಿ 
ವೈಜ್ಞಾನಿಕೀಕರಣಕ್ಕಾಗಿ ಶ್ರಮಿಸಲು, ಹಣ ವೆಚ್ಚ ಮಾಡಲು ನಾವು 
ಸಿದ್ಧರಿಲ್ಲ. ಆದರೆ ಪ್ರಾಣಿಗಳ ಮೇಲೆ ರಾಸಾಯನಿಕ ಔಷಧಗಳ 
ದುರ್ಬಳಕ್ಕೆ ಪರಿಸರ ದುರ್ಬಳಕೆಗಳ ವಿರುದ್ಧ ಜನರು 
ಪ್ರತಿಭಟಿಸುತ್ತಿರುವ ಹೊತ್ತಿನಲ್ಲಿ ಪ್ರಾ ಪ್ರಾಣಿಗಳ ಮೇಲೂ ಪ್ರಯೋಗಕ್ಕೆ 
ಒಳಪಡಿದಿರುವಂಥ ಮದ್ದನ್ನು ಸ್ತೀಯರ ಮೇಲೆ ಪ್ರಯೋಗಮಾಡಲು 
ಹಿಂಜರಿಯಲಾರೆವು. 


ಸಂತಾನ ನಿರೋಧದ ವಿಧಾನ ಯಾವ ರೀತಿಯದೇ ಆದರೂ 
ಸ್ತ್ರೀಯರ ಮೇಲೆ ಅವುಗಳನ್ನು ಪ್ರಯೋಗಿಸುವುದು ಪುರುಷರ 
ಹೇಲಿನ ವಿಧಾನಗಳಿಗಿಂತ ಹೆಚ್ಚು ಅಪಾಯಕಾರಿಯೇ ಆಗಿವೆ. 
ಆದ್ದರಿಂದ ಸಂತಾನ ನಿಮ ಯೋಜನೆ ಅವಶ್ಯಕವಾಗಿ 
ಸಫಲವಾಗಲೇ ಬೇಕಿದ್ದರೆ ಪು ಮೇಲಿನ ಏಧಾನಗಳಿಗಿಂತ ಹೆಚ್ಚು 
ಅಪಾಯಕಾರಿಯೇ ಆಗಿವೆ. ಅತತ ಸಂತಾನ ನಿಯಂತ್ರ ಣದ 
ಯೋಜನೆ ಅವಶ್ಯಕವಾಗಿ ಸಫ ಲವಾಗಲೇ ಬೇಕಿದ್ದರೆ ಪುರುಷರು 
ಹೆಚ್ಚಾಗಿ ಆ ದಿಕ್ಕಿನತ್ತ ಮುಂದಾಗುವಂತೆ ಜನಜಾಗೃತಿ ಆಗಬೇಕಾಗಿದೆ. 


ಬಿ.ಎನ್‌. ಸುಮಿತ್ರಾಬಾಯಿ. 


ಒಂದು ತಮಿಳು ಹಾಡು 


ನನ್ನ ಚಿಕ್ಕ ಮನೆಯ ಬಾಗಿಬವಾಡ 
ಹಿಡಿದು ಕೇಳುತ್ತೀ ""ಎಲ್ಲಿದ್ದಾನೆ ಮಗ? 


ನಾ ಕಾಣೆ, `'ಎಲ್ಲಿದ್ದಾನೋ ಮಗ. 
ಅವನ ಹೊತ್ತಿದ್ದ ಗರ್ಭ ಇದು 


ಹುಬಿ ಬಂದು ನೆಬೆಸಿ 
ತೊರೆದು ಹೋದ ಹಾಗೆ 
ಹೋಗು ಆ ರಣಭೂಮಿಯಲ್ಲಿ 
ನೋಟು, ಸಿಕ್ಕಿಯಾನು. 


ಸ್ವಾತಂತ್ರ ಯೋಧನ ಹೆಂಡತಿ 


(C2; 
ಸ್ವಾತಂತ್ರ್ಯ ಸುವರ್ಣೋತ್ಸವ ಅಂದರೇನಜ್ಜಿ? 
ಅಜ್ಜಿಯ ತಲೆದಿಂಬಿನಲ್ಲಿ ದೊಡ್ಡಪಾಲು 
ಸೆಳಿದುಕೊಳ್ಳುತ್ತಾ ಕೇಳುತಿದೆ ಪುಟ್ಟ ಗಟ್ಟಿ ತಬ್ಬಿ 
ತಾರಸಿಯಲ್ಲಿ ಜೀಡಕಟ್ಟಿದೆ ನಾಳೆ ತೆಗೆಯಬೇಕು 
ಬಚ್ಚಲಲ್ಲಿ ಪಾಚಿ ತುಂಬಿದೆ ಅಜ್ಜ ಬಿದ್ದಾನು 
ಮೊದಲು ಉಜ್ಜಬೇಕು, ತನ್ನದೇ 
ಪದ್ಮಾಸನ ಗಂಡನ 
ಮುದಿತನದ ಬವಣೆಗಳ ಹೂತ್ತ: ವಳಿಗೆ 
"ಸ್ವಾತಂತ್ರ್ಯ! ಪದ ಕಾದೆಣ್ಣೆಯಂತೆ 
ಕಿವಿಯೊಳಗೆ ಹೊಕ್ಕು 
ಒಳಗಿದ್ದ ನೆನಪುಗಳು ಗರಗರನೆ ತಿರುಗಾಡಿ 
ಒಣ ಕಡಲೆ ನೀರಿಗೆ ಬಿದ್ದಂತೆ 
ನೆನೆನೆಂದು ಉಬ್ಬುತ್ತಾ ಹಸಿಮಗಟ್ಟಿ 
ನಿಟ್ಟುಸಿರು ಹೊರಚೆಲ್ಲಿ... 


ತ್‌ 
ಹತ್ತಲ್ಲವೇ ತನಗೆ ಆಗ 
ಇಪ್ಪತ್ತ್ವ್ಮಾಲ್ಕರ ಹರೆಯದವನಿಂದ 
ಬಿಗಿದ ತಾಳಿಯ ಭಾರ ಹೊತ್ತಾ ಗ) 
"ಅತ್ತೆಯ ಮನೆಯಾಗೆ ತೊತ್ತಾಗಿ ಇರಬೇಕು. 
ಹೊತ್ತಾ ಗಿ ನೀಡಿದರು ಉಣಬೇಕು' 
ಅಮ್ಮನ ಹಾಡಿನ ಸಾಲು ಇಡಿಯಾಗಿ 
ತನ್ನ ಬದುಕಿನೊಳಗೇ ತೂರಿ 
ಗುಡುಗಾಡಿಸುತ್ತಿದ್ದಾಗ ಎಲ್ಲಿದ್ದ ಇವ?) 
ಜೈಲೊಳಗೆ ಎದೆಯುಬ್ಬಿಸಿಕೊಂಡು 
ಸ್ವಾತಂತ್ರದ ಕನಸು ಕಾಣುತ್ತಿದ್ದ! 
ಮಾವನವರ ಕೋಪ ಅತ್ತೆಯ ಕಣ್ಣೀರು 
ಭಾವ, ಮೈದುನರ ತಿರಸ್ಕಾರ 
ಓರಗಿತ್ತಿಯರ ಮುಸಿನಗು ನಾದಿನಿಯರ 
ತಾತ್ಪಾರ.... ನಾನು ಉಂಡದ್ದೆಷ್ಟು 
ಉಳಿಸಿದ್ದೆಷ್ಟು ಲೆಕ್ಕವಿಟ್ಟವರಾರು 9) 
ಇವನಿಗೋ ಇವನದ್ದೆ ಕಾರುಬಾರು 
ಎಲ್ಲಿತ್ತು ಆಗ "ನಾನು' ಎನ್ನುವ ಈ ಉಸಿರು ? 


೩ 
ಸ್ವಾತಂತ್ರ್ಯ ಯೋಧನಿವ ಖಾದಿಯಂಗಡಿಯ 
ಯಜಮಾನ! ಹೊರ ಹಜಾರದಲ್ಲಿ ಬೈಶಕ್ಕುಗಳು 
ಪುಢಾರಿಗಳ ಸಭೆಗಳು ಸಮಾರಾಧನೆಗಳು 
ಅವನದ್ದೆ ರಂಗುರಂಗಿನ ವಿಶ್ವ 
""ಕರೆಯಿರಿ ನಿಮ್ಮ ಪತ್ನಿಯನ್ನು'' ಯಾರದ್ದೋ 
ಸಲಹೆಗೆ ಸಿದ್ಧ ಉತ್ತರ 
""ಛೇ ಛೇ ಅವಳೊಂದು ನಿರಕ್ಷಕ ಕುಕ್ಷಿ 
ಅದಕ್ಕೇನು ತಿಳಿದೀತು ಸ್ವಾತಂತ್ರ್ಯದ ಸುಗ್ಗಿ''? 
ಇವನ ಬಳಗಕ್ಕೆಲ್ಲ ಹಂಡೆಗಟ್ಟ ೮ ಚಹಾವನ್ನೂ 
ಬಂಡಿಗಟ್ಟಲೆ ಅನ್ನ ಆಹಾರವನ್ನೂ ಇಳಿಸುತ್ತಿದ್ದ 
ಈ ಕೃಶದೇಹಕ್ಕೆ ಪರತಂತ್ರದ ಅರ್ಥ ಮಾತ್ರ 
ಮೈಯೊಳಗೆಲ್ಲ ತಾನಾಗೆ ಇಳಿದಿತ್ತು 
ಈ 
ಒಂದಲ್ಲ ಎರಡಲ್ಲ ಹಡೆದದ್ದು 
ಸಾಲಾಗಿ ಹತ್ತು! 
“ಬೇಡ ನಾನಿನ್ನು ಹೆರಲಾರೆ'' 
ಹುಲ್ಲೆ ಕಣ್ಣು; ಗಳ ದೀನಧ್ವನಿ 
ಮೇಲೇಳಲಾರದೆ ಮರಾಸದ ಕೆಳಗೆಲ್ಲೋ 
ಅಡಗಿಯೇ ಬಿಟ್ಟತ್ತಲ್ಲ?! 
ಮಕ್ಕಳ ಹೆಸರು, ಶಾಲೆ, ಉದ್ಯೋಗ ಮದುವೆ 
ಎಲ್ಲಕ್ಕೂ ತಾನೊಂದು ಮೂಕಸಾಕ್ಷಿ 
ಅಟ್ಟುಹಾಕುವ ಕೆಲಸ, ಹೆತ್ತು ಸಾಕುವ ಕೆಲಸ 
ಗೂಟಕ್ಕೆ ಕಟ್ಟದ ಹಸು ಸುತ್ತುವ 
ಪರಿಧಿಯೊಳಗೆ ಎಲ್ಲಿಯದು ವಿಸ್ತಾರ?! 
೨8 
ಮಗು ಕೊರಳು ತಬ್ಬಿ ಕೇಳುತಿದೆ 
ಸ್ವಾತಂತ್ರ, ಸುವರ್ಣೋತ್ಪವವೆಂದರೇನಜ್ಜಿ 
ಮನದೊಳಗೆ ಛಗ್ಗನೆದ್ದ ಜ್ವಾಲಗಳ ಆರಿಸುತ 
ತಣ್ಣಗಿನ ಸ್ವರದಲ್ಲಿ ಅಜ್ಜಿಯುಲಿಯುತ್ತಾ' ಛೆ 


"ಅದು ನಿನ್ನಜ್ಜನಂಥ ಗಂಡಸರಿಗೆ ಮಾತ್ರ ಮಗು''. 


ಶಾಂತಾನಾಗರಾಜ್‌ 


ನನನು. ಅಚಲ 5. ನರನನನರನರನನರನರನನರನನನನನನರನನನಾಾಾಾಾಾನ 


ಕುಂದದ ಚೇತನ : ಉವಾಖಾಯಿ ಕುಂದಾಪುರ್‌ 
(1892- 1992) 


1965ನ ಇಸ್ವಿಯ ಆಗಸ್ಟ್‌ 13ನೇ ತಾರೀಕು ಧಾರವಾಡದಲ್ಲಿ 
ಶ್ರಾವಣದ ವರ್ಷಾವೈಭವ. ರಾತ್ರಿ ಒಂಭತ್ತು ಗಂಟೆ ಸುಮಾರಿಗೆ 
ಆಕಾಶವಾಣಿಯ ವ್ಯಾನು ಗಕ್‌ ಎಂದು ಮನೆಯೆದುರು ನಿಂತಿತು. 
ಅರ್ಜೆಂಟ್‌ ನಿಮಗ ಇದನ್ನ ಕೊಡಂತ ಸಾಹೇಬರು ಹೇಳ್ಯಾರ, 
ಬಾಯಾರಃ!' ಎಂದು ಡ್ರಾಯವರ್‌ನು ಚೀಟಯೊಂದನ್ನು ಕೈಗಿತ್ತ. 
"ಇದೇ ಆಗಸ್ಟ್‌ 15ರಂದು, ವಾರಕ್ಕೊಂದು ಅರ್ಧಗಂಟೆಯ ಕೊಂಕಣಿ 
ಕಾರ್ಯಕ್ರಮ ಪ್ರಾರಂಭಿಸಬೇಕೆಂದು ಮಹಾನಿರ್ದೇಶಕರು ಫೋನ್‌ 
ಆದೇಶ ನೀಡಿದ್ದಾರೆ! ನಾಳೆ ಬೆಳಿಗ್ಗೆ ಎಂಟು ಗಂಟೆಯ ಹೊತ್ತಿಗೆ 


ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಆಫೀಸಿಗೆ ಬಾ!' ಎಂಬ 


ಸೂಚನೆ ಅದರಲ್ಲಿತ್ತು ಮರುದಿನ ಭಾನುವಾರವನ್ನು ಹಾಯಾಗಿ 
ಕಳೆಯಬಹುದೆಂದು, ಆಗಸ್ಟ ಹದಿನೈದರ ವಿಶೇಷ ಕಾರ್ಯಕ್ರಮದ 
ಟೇಪನ್ನು ಸಿದ್ಧ ಮಾಡಿ ಡ್ಯೂಟಿ ರೂಮಿನಲ್ಲಿ ಇಟ್ಟು ಮನೆಗೆ ಬಂದು 
ಒಂದು ತಾಸೂ ಕಳೆದಿರಲಿಲ್ಲ] ತಲೆ ಗಿರ್‌ ಎಂದಿತು. 

ಆದರೆ ಮಾತೃಭಾಷೆ ಕೊಂಕಣಿಯಲ್ಲಿ ಕಾರ್ಯಕ್ರಮ 
ಪ್ರಸಾರವಾಗುವ ಸಾಧ್ಯತೆ ಖುಷಿಯನ್ನೂ ಕೊಟ್ಟತ್ತು. ಮುಂದರಿ 
ಯುವ ಬಗೆ ಹೇಗೆ? ಏನಿಲ್ಲೆಂದರೆ ಪ್ರಸಿದ್ಧ ಮುಖಂಡರ 
ಆಶೀರ್ವಚನ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಪ್ರಸಾರವಾಗಲಿದ್ದ 


ಕೊಂಕಣಿ ಕಾರ್ಯಕ್ರಮಕ್ಕೆ ಬೇಕಿತ್ತು. ಹುಬ್ಬಳ್ಳಿಯಲ್ಲಿ ವಾಸಿಸುತ್ತಿದ್ದ 
ಇದಿ ಬಿಇ ಣೂ ಟು 


ಶ್ರೀಮತಿ ಉಮಾಬಾಯಿ ಕುಂದಾಪುರ್‌ ಹೆಸರು ಆ ಕೂಡಲೇ 
ಜ್ಞಾಪಕಕ್ಕೆ ಬಂದಿತು. ಒಂದು ಆತಂಕ ಕಳೆದಿತ್ತು. ಸ್ವಲ್ಪ ಸಂಗೀತ, 
ಕಾರ್ಯಕ್ರಮದ ಆಶಯ, ಮುಂತಾದವನ್ನು ಸೇರಿಸಿ ಮೊದಲ 
ಕಾರ್ಯಕ್ರಮ ಮಾಡುವ ಧೈರ್ಯ ಬಂದಿತು. 


ಮರುದಿನ ಬೆಳಿಗ್ಗೆಯೇ ಉಮಾಬಾಯಿಯವರನ್ನು ಸಂಪರ್ಕಿಸಿ, 
ಸಂದೇಶವೊಂದನ್ನು ರಿಕಾರ್ಡ ಮಾಡಲು ಬರುವುದಾಗಿಯೂ ಅವರು 
ಅದನ್ನು ಬರೆದು ಸಿದ್ಧವಾಗಿರಬೇಕಾಗಿಯೂ ತಿಳಿಸಿದ್ದಾಯ್ತು. ಜಯ 
ಚಾಮರಾಜ ನಗರದ ಅವರಿರುತ್ತಿದ್ದ ಮನೆ "ಆನಂದಸ್ಥತಿ' ಯನ್ನು 
ಸೇರಿದಾಗ, ನಗುಮುಖದ ಉಮಾಬಾಯಿಯವರು ಸ್ವಾಗತಿಸಿದರು. 

ಎಪ್ಪತ್ತರ ಹರೆಯ ಸಮೀಪಿಸುತ್ತಿದ್ದರೂ ಕಪ್ಪಾದ ದಟ್ಟ ಕೂದಲು 
ಗುಲಾಬಿ ಮಿಶ್ರಿತ ಸಾರಸ್ವತ ಗೌರವರ್ಣ. ಕಡದಂತಿದ್ದ ಕಣ್ಣು 
ಮೂಗು, ಹಣೆ, ಗಡ್ಡಗಳು. ವಾತ್ತಲ್ಯ ಭಾವದ ಸೌಮ್ಯ ಮುಖ 
ಮುದ್ರೆ, ಮಧ್ಯಮ ಎತ್ತರ. ಈ ಮಹಿಳ, ಚಿಕ್ಕ ವಯಸ್ಸಿನಲ್ಲಿ ಅದೆಷ್ಟು 
ಸುಂದರಿಯಾಗಿದ್ದರೋ! ಅನಿಸಿತು. ಕಸ್ತೂರ ಬಾ ಗಾಂಧಿ ಟ್ರಸ್ಟ್‌ 
ಮೂಲಕ ಅಸಂಖ್ಯ ಅಸಹಾಯಕ ಮಹಿಳೆಯರಿಗೆ ಬದುಕಿಗೊಂದು 


ಡಾ| ಜ್ಯೋತ್ಸ್ನಾ ಕಾಮತ್‌ 


ದಾರಿ ಮಾಡಿಕೊಟ್ಟ ಉಮಾಬಾಯಿ, ಉತ್ತರ ಕರ್ನಾಟಕದ 
ಗ್ರಾಮಾಂತರ ಪ್ರದೇಶಗಳಲ್ಲಿ ಮನೆಮಾತಾಗಿದ್ದರು. ಅವರೊಂದಿಗೆ 
ನನ್ನ ಮೊದಲ ಭೇಟಿ, ಆಕಾಶವಾಣಿಯ ಸಂದೇಶಕ್ಕಾಗಿ ಈ ರೀತಿ 
ಘಟಸಿತ್ತು ಕ್ರಮೇಣ ಅವರ ಬದುಕಿನ, ಜೀವನವಿಡೀ ಸ್ವಾತಂತ್ರ್ಯ 
ಹೋರಾಟ ಹಾಗೂ ಸಾಮಾಜಿಕ ಸೇವೆಯಲ್ಲಿ ಕಳೆದ ಹಿರಿಯ ಚೇತನದ 
ಪರಿಚಯ ಆಗ ತೊಡಗಿತು. 


ಉಮಾಬಾಯಿ ಹುಟ್ಟದ್ದು 25-3-1892ರಂದು. ಗೋಳಿಕೇರಿ 
ಕೃಷ್ಣರಾಯರು ಹಾಗೂ ತುಂಗಾಬಾಯಿ ಅವರ ಏಕೈಕ ಪುತ್ರಿ 
ಭವಾನಿಯಾಗಿ. ಅವರಿಗೆ ನಾಲ್ವರು ಸೋದರರಿದ್ದರು. ದಕ್ಷಿಣ ಕನ್ನಡ 
ಜಿಲ್ಲೆಯವರಾದರೂ ಬಾಲ್ಯದಲ್ಲಿಯೇ ಮುಂಬೈಗೆ ಹೋಗಿ ನೆಲೆಸುವ 
ಸಂದರ್ಭ ಒದಗಿ ಅವರ ಪ್ರಾಥಮಿಕ ಶಿಕ್ಷಣ ಮರಾಠಿಯಲ್ಲಿ 
ನಡೆಯಿತು. ಕೊಂಕಣಿ ತಾಯ್ನುಡಿ. ಕನ್ನಡ, ಮರಾಠಿಯಲ್ಲದೇ 
ಗುಜರಾಥಿ, ಹಿಂದಿ, ಇಂಗ್ಲೀಷ್‌ ಗಳನ್ನು ಚಿನ್ನಾಗಿ ರೂಢಿಸಿಕೊಂಡಿದ್ದರು. 
1905ರಲ್ಲಿ ಸಂಜೀವರಾವ್‌ ಗೋಳಿಕೇರಿ ಅವರೊಂದಿಗೆ 
ವಿವಾಹವಾಯಿತು. ಮಾವ ಆನಂದರಾವ್‌ ಕುಂದಾಪುರರು, ದಕ್ಷಿಣ 
ಕನ್ನಡದಿಂದ ಮುಂಬೈಗೆ ಹೋಗಿದ್ದ ವಲಸಿಗರಲ್ಲಿ ಪ್ರಮುಖರಾಗಿದ್ದು 
ಹೈಕೋರ್ಟನಲ್ಲಿ ಓರಿಯಂಟಲ್‌ ಟ್ರಾನ್ಸ್‌ಲೇಟರ್‌ ಎಂದು ಕೆಲಸ 
ಮಾಡಿದವರು. ಸಾರಸ್ವತ ಜನಾಂಗದ ಏಳ್ಗೆಗೆ ಶ್ರಮಿಸಿದ್ದೇ ಅಲ್ಲದೇ 
ಅದಾಗಲೇ ರಾಷ್ಟ್ರೀಯ ಚಳುವಳಿಯಲ್ಲಿ ಆಸಕ್ತಿ ತಳದು ಸ್ತ್ರೀ ಶಿಕ್ಷಣ 
ಪ್ರಸಾರಕ್ಕಾಗಿ ಪರಿಶ್ರಮಿಸುತ್ತಿದ್ದರು. ಏಕೈಕ ಪುತ್ರ ಸಂಜೀವ 
ಹರೆಯದಲ್ಲೇ ಕ್ಷಯರೋಗಕ್ಕೆ ತುತ್ತಾದ. ಈ ಆಘಾತವನ್ನು ಸಹಿಸಿ, 
ಚಿಕ್ಕ ವಯಸ್ಸಿನ ಸೊಸೆಯನ್ನು ನಿರಂತರ ದುಃಖದಿಂದ ದೂರವಿರಿಸಲು 
ಶಿಕ್ಷಣದ ಏರ್ಪಾಡು ಮಾಡಿದರು. ಉಮಾಬಾಯಿ ಮ್ಯಾಟ್ರಕ್‌ ಪರೀಕ್ಷೆ 
ಪಾಸು ಮಾಡಿ ಮುಂಬೈಯ ಗಾಂವ್‌ದೇವಿ ಮಹಿಳಾ ಸಮಾಜದ 
ಗೌರವ ಕಾರ್ಯದರ್ಶಿ ಆದರು. ಮಹಿಳೆಯರ ಉನ್ನತಿಯಲ್ಲಿ 
ಮಾವನಿಗೆ ನೆರವಾದರು. 


1920ನೇ ವರ್ಷ ಉಮಾಬಾಯಿಯ ಜೀವನಕ್ಕೆ ಹೊಸ ಆಯಾಮ 
ಕಲ್ಪಿಸಿತು. ಅತ್ಯಂತ ಜನಪ್ರಿಯ ನಾಯಕರಾಗಿದ್ದ ಲೋಕ ಮಾನ್ಯ' 
ತಿಲಕರ ಅಭೂತ ಪೂರ್ವ ಸ್ಥಶಾನಯಾತ್ರೆ. ಕಾಂಗ್ರೆಸಿಗರ ಸಂಘಟನೆ, 
ಲಕ್ಷಗಟ್ಟಲೆ ಜನರನ್ನು ಉದ್ರೇಕಗೊಳ್ಳದಂತಿ ನೋಡಿಕೊಂಡ ಸಂದರ್ಭ, 
ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲುಗೊಳ್ಳಲು ಪ್ರೇರೇಪಿಸಿತು. 
ಪ್ರತಿಭಟನೆ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣಗಳು ರೂಪುಗೊಳ್ಳುತ್ತಿದ್ದ 
ಕಾಲ. ಆಗಿನಿಂದಲೇ ಉಮಾಬಾಯಿ ಖಾದಿ ತೊಡುವ ಸಂಕಲ್ಪ 


ಓಳ 


ಕೈಕೊಂಡರು. 1921ರ ಕಾಂಗ್ರೆಸ್‌ ಅಧಿವೇಶನದ ಹೊತ್ತಿಗೆ ಒಂದು ಲಕ್ಷ 

ಕಾಂಗ್ರೆಸ್‌ ಸದಸ್ಯರನ್ನು ನೋಂದಾಯಿಸುವ ನಿರ್ಧಾರವಾಗಿತ್ತು 
ಮುಂಬೈಯಲ್ಲಿ ಉಮಾಬಾಯಿ ಮನೆ ಮನೆಗೂ ಹೋಗಿ ರಾಷ್ಟ್ರೀಯ 
ಚಳುವಳಿಯಲ್ಲಿ ಸಾಮಾನ್ಯರು ಪಾಲುಗೊಳ್ಳುವಂತೆ ಹುರಿದುಂಬಿ- 
ಸುವ, ನೋಂದಾಯಿಸುವ ಕಾರ್ಯ ಕೈಕೊಂಡರು. 


1923ರಲ್ಲಿ ಆನಂದರಾಯರು, ಸೊಸೆಯೊಂದಿಗೆ ಹುಬ್ಬಳ್ಳಿಯಲ್ಲೇ 
ನೆಲೆಸಿದರು. ಡಾ॥ ನಾ.ಸು. ಹರ್ಡಿೀಕರರು ಸ್ಥಾಪಿಸಿದ ಭಗಿನಿ 
ಮಂಡಲಕ್ಕೆ ಉಮಾಬಾಯಿ ತಮ್ಮನ್ನು ಮೀಸಲಿಟ್ಟರು. ಭಗಿನಿ 
ಮಂಡಲವು ತಿಲಕ್‌ ಕನ್ಯಾಶಾಲೆ ಪ್ರಾರಂಭಿಸಿತು. ಮಾವ ಕರ್ನಾಟಕ 
ಪ್ರಸ್‌ ಪ್ರಾರಂಭಿಸಿದರು. ಅಲ್ಲಿದ್ದ ಅವರ ಮನೆ, ಕರ್ನಾಟಕದ ಹಾಗೂ 
ಹುಬ್ಬಳ್ಳಿ ಮೂಲಕ ಬಂದು ಹೋಗುವ ಕಾಂಗ್ರೆಸ್ಸಿಗರ ಚಟುವಟಿಕೆಗಳ 
ಕೇಂದ್ರವಾಯಿತು. 


ತಿಲಕ್‌ ಕನ್ಯಾಶಾಲಯ ಸದಸ್ಯರು ಗಣೇಶೋತ್ಸವದ ಕಾಲಕ್ಕೆ ವಿಶೇಷ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬೇರೆ ಬೇರೆ. ಊರುಗಳಿಗೆ 
ಹೋಗುತ್ತಿದ್ದರು. ಸ್ವದೇಶಿ, ಖಾದಿ ಹಾಗೂ ಸ್ತ್ರೀ ಶಿಕ್ಷಣದ ಅವಶ್ಯಕತೆಗಳ 
ಕುರಿತು ಪ್ರಚಾರ ಮಾಡುತ್ತಿದ್ದರು. 1924ರಲ್ಲಿ ಬೆಳಗಾವಿಯಲ್ಲಿ ಅಖಿಲ 
ಭಾರತ ಕಾಂಗ್ರೆಸ್‌ ಅಧಿವೇಶನ ಏರ್ಪಟ್ಟತೆ. ಮಹಾತ್ಮಾ ಗಾಂಧಿ 
ಅಧ್ಯಕ್ಷರಾದ ಅಪೂರ್ವ ಸನ್ನಿವೇಶ. ಸೇವಾದಳದ ಸ್ತ್ರೀವಿಭಾಗದ 
ದಳಪತಿಯಾಗಿ ಉಮಾಬಾಯಿ ಸಾಕಷ್ಟು ದುಡಿದರು. 150 ಮಹಿಳೆ- 
ಯರು ತರಬೇತಿ ಪಡೆದು ಹಗಲು ರಾತ್ರಿ ಪರಿಶ್ರಮಿಸಿದ್ದ ಕನ್ನಡ ನಾಡಿನ 
ಈ ಅಧಿವೇಶನ, ಮಹಿಳಾ ಸಂಘಟನೆಯಲ್ಲೂ ಅತ್ಯುತ್ತಮ 
ಮಾದರಿಯಾಗಿಸುವಲ್ಲಿ ಯಶಸ್ವಿಯಾಗಿತ್ತು 


1932ನೇ ವರ್ಷ ಸ್ವಾತಂತ್ರ್ಯ ಹೋರಾಟಕ್ಕೆ ಕಾವೇರಿತ್ತು 
ಉಮಾಬಾಯಿ ಪ್ರಾಂತೀಯ ಡಿಕ್ಟೇಟರ್‌ ಎಂದು ನೇಮಿಸಲ್ಪಟ್ಟರು. 
ಚಳುವಳಿಯಲ್ಲಿ ಮುಂಚೂಣಿಯಲ್ಲಿರಲೇ ಬೇಕಾದವರು ಏಕಮಾತ್ರ 
ಆಧಾರವಾಗಿದ್ದ ಮಾವನವರು ರುಗ್ಗಶಯ್ಕೆಯಲ್ಲಿದ್ದರು. ಆಪ್ತೇಷ್ಟರು 
ಚಳುವಳಿಯಿಂದ ಹಿಂದೆಗೆಯುವಂತೆ ಕೇಳಿಕೊಂಡರೂ ಉಮಾಬಾಯಿ 
ವಿಚಲಿತರಾಗಲಿಲ್ಲ ನಿರೀಕ್ಷಿಸಿದಂತೆ ಬಂಧನವಾಯಿತು. ನಾಲ್ಕು 
ತಿಂಗಳ ಜೈಲು. ನಾಲ್ಕು ನೂರು ರೂಪಾಯಿಗಳ ದಂಡ ಶಿಕ್ಷೆಯ 
ರೂಪದಲ್ಲಿ ಒದಗಿತು. ಹಿಂಡಲಗಾ ಆ ಬಳಿಕ ಯರವಡಾ ಜೈಲಿನಲ್ಲಿ 
ದಿನ ಕಳೆದರು. ಬಿಡುಗಡೆಗೆ ಕೆಲ ದಿನ ಮೊದಲು ಆನಂದರಾಯರು 
ನಿಧನ ಹೊಂದಿದರು. ಕೊನೆಗಳಿಗೆಯಲ್ಲಿ ಸೊಸೆಯನ್ನು ನೆನಪಿಸಿ- 
ಕೊಳ್ಳುತ್ತ ಕರೆಯುತ್ತ ಇದ್ದ ವಿಚಾರ ಉಮಾಬಾಯಿಗೆ ತಿಳಿದಾಗ ತುಂಬ 
ದುಃಖಿಸಿದರು. ಆಗ ಯರವಡಾ ಜೈಲಿನಲ್ಲಿದ್ದ ಸರೋಜಿನಿ ನಾಯಡು, 
ಅವರನ್ನು ತುಂಬ ಸಂತೈಸಿದ್ದೇ ಅಲ್ಲದೇ, ಇನ್ನು ಮುಂದೆ ಬಂಧನ- 
ಜೈಲುವಾಸ ಬೇಡ. ಹೊರಗಿದ್ದುಕೊಂಡೇ ಮಾಡುವ ಕೆಲಸಗಳು 


ಬೇಕಾದಷ್ಟಿವೆ]' ಎಂದು ಕಿವಿ ಮಾತು ಹೇಳಿದರು. ಜೈಲುವಾಸ ಮುಗಿಸಿ 
ಉಮಾಬಾಯಿ ಹುಬ್ಬಳ್ಳಿಗೆ ಮರಳಿದರು. 


ಕರ್ನಾಟಕ ಪ್ರೆಸ್‌, ಆವಾರದಲ್ಲಿದ್ದ ತಿಲಕ್‌ ಕನ್ಯಾಶಾಲೆಗಳನ್ನು 
ಕಾನೂನು- ಬಾಹಿರಗೊಳಿಸಲಾಗಿತ್ತು ಆಸ್ತಿ ಪಾಸ್ತಿ ಜಪ್ತಾಗಿದ್ದವು. 
ಉಮಾಬಾಯಿ ಕಂಗೆಡದೇ ಕರನಿರಾಕರಣೆ ಚಳುವಳಿಯಲ್ಲಿ 
ಪರೋಕ್ಷವಾಗಿ ತೊಡಗಿಕೊಂಡರು. ಚಳುವಳಿಯಲ್ಲಿ ಬಹಳಷ್ಟು 
ಗ್ರಾಮೀಣ ಮಹಿಳೆಯರು ಭಾಗವಹಿಸಿ ಬಂಧಿತರಾಗಿದ್ದರು. ಸಿರಸಿ, 
ಸಿದ್ದಾಪುರ, ಅಂಕೋಲಾ, ಹಿರೇಕೆರೂರ ಮುಂತಾದ ಊರುಗಳಿಂದ 
ಬಂದವರು. ಹೊತ್ತುಗೊತ್ತಿಲ್ಲದೇ ಅವರನ್ನು ಬಿಡುಗಡೆ ಮಾಡಿ 
ಪೋಲಿಸರು ಹುಬ್ಬಳ್ಳಿಗೆ ತಂದು ಬಿಟ್ಟು ಬಿಡುವರು. ದಿಜ್ಜೂ ಢರಾದ 
ಮಹಿಳೆಯರಿಗೆ ತಮ್ಮ ಊರು ತಲುಪುವ ಬಗೆಯೂ ಗೊತ್ತಿರು- 
ತ್ತಿರಲಿಲ್ಲ. ಚಿರಪರಿಚಿತ ಟಾಂಗಾವಾಲಾರು ಅವರನ್ನು ಕರೆತಂದು 
ಉಮಾಬಾಯಿಯವರಲ್ಲಿ ಬಿಡುವರು. ಅವರನ್ನು ಸುರಕ್ಷಿತವಾಗಿ ಮನೆ 
ತಲುಪಿಸುವ ಹೊಣೆ ಉಮಾಬಾಯಿಗೆ ಸೇರಿತು. ಭೂಗತನಾಯಕರು 
ಅದೆಷ್ಟೋ ಬಾರಿ ಅಪರಾತ್ರಿ ಬಂದು ಬಿಡುವರು. ಅವರ 
ಊಟೋಪಚಾರ, ಧನಸಹಾಯದ ನಿರ್ವಹಣೆ ಹೊತ್ತರು. 


1934ರಲ್ಲಿ ಬಿಹಾರದಲ್ಲಿ ಭೂಕಂಪವಾಗಿ ಸಹಸ್ರಾರು ಜನ 
ನಿರಾಶ್ರಿತರಾದರು. ಡಾ॥ ಹರ್ಡಿಕರರ ನೇತೃತ್ವದಲ್ಲಿ ಸೇವಾದಳದಲ್ಲಿ 
ಪಾಲ್ಗೊಂಡು ಅಲ್ಲಿಯೂ ಹೋದಾಗ ಡಾ॥ ರಾಜೇಂದ್ರ ಪ್ರಸಾದ- 
ರೊಂದಿಗೆ ಕೆಲಸ ಮಾಡುವ ಸುಯೋಗ ಒದಗಿದ್ದನ್ನು ಉಮಾಬಾಯಿ 
ನೆನಪಿಸಿಕೊಳ್ಳುತ್ತಿದ್ದರು. ವಯಸ್ಕರ ಶಿಕ್ಷಣ ಮಂಡಲಿಯ ಸದಸ್ಯೆಯಾಗಿ 
ಗುಜರಾಥ್‌ ಮಹಾರಾಷ್ಟ್ರಗಳಲ್ಲಿ ಕೆಲಸಮಾಡಿದರು. 


ಗಾಂಧೀಜಿಯವರ ಸಲಹೆಯಂತೆ, 1942ರ ಚಳುವಳಿಯಲ್ಲಿ 
ಉಮಾಬಾಯಿ ಭಾಗವಹಿಸಲಿಲ್ಲ. ಆ ಬಳಿಕ ಅಂದರೆ 1946 ರಿಂದ 
ಕಸ್ತೂರಬಾ ರಾಷ್ಟ್ರೀಯ ಸ್ಮಾರಕ ನಿಧಿಯ ಕರ್ನಾಟಕ ವಲಯದ 
ಮುಖ್ಯಸ್ಥೆ ಆಗಿ ಹದಿನೆಂಟು ವರ್ಷಕಾಲ ಕೆಲಸ ಮಾಡಿದರು. 
ನೂರಾರು ಗ್ರಾಮ ಸೇವಿಕೆಯರನ್ನು ಶುಶ್ರೂಷೆ ಶಿಶುಸಂಗೋಪನ, 
ಪ್ರೌಢಶಿಕ್ಷಣಗಳಲ್ಲಿ ತರಬೇತುಗೊಳಿಸಿದರು. ಹಳ್ಳಿಹಳ್ಳಿಗಳಲ್ಲಿ 
ಗ್ರಾಮಸೇವಾ ಕೇಂದ್ರಗಳನ್ನು ತೆರೆದರು. | 


ದೇಶಕ್ಕೆ ಸ್ವಾತಂತ್ರ 'ವೇನೋ ಲಭಿಸಿತು. ಆದರೆ ಗಾಂಧೀಜಿ 
ರೂಪಿಸಿದ ಗ್ರಾಮ ಮಟ್ಟದ ವಿಧಾಯಕ ಕಾರ್ಯಕ್ರಮಗಳಲ್ಲ 
ಸೊರಗುತ್ತ ನಡೆದವು. ರಾಜಕೀಯ ಅಧಿಕಾರ ಹುದ್ದೆಗಳಿಗಾಗಿ 
ಮುಖಂಡರೆನಿಸಿಕೊಂಡವರಲ್ಲಿ ಪೈಪೋಟ ಪ್ರಾರಂಭವಾದದ್ದು 
ಉಮಾಬಾಯಿಯವರಿಗೆ ಸಹಿಸಲಾಗಲಿಲ್ಲ ರಾಜಕೀಯದಿಂದ 
ದೂರವಾದರು. ಮಹಿಳಿಯರ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ನಾಲ್ಕು 
ದಶಕಕ್ಕೂ ಮೀರಿ ದುಡಿದ ಅವರ ಅನುಭವದ ಉಪಯೋಗ 


ಜನತೆಗಾಗಿ ಪಡೆಯುವ ಬುದ್ಧಿಯೂ ಪಟ್ಟಭದ್ರಾಸಕ್ತ ಕಾಂಗೈಸಿಗರಿಗೆ 
ಇರಲಿಲ್ಲ. ಅಸಂಘಟನೆಯಲ್ಲಿ ಸ್ವಯಂ ಹಿತವನ್ನು ಕಂಡುಕೊಳ್ಳುವ 
ಜನ, ಅವರನ್ನು ದೂರವಿಟ್ಟರು. 


ಜವಾಹರಲಾಲ್‌ ನೆಹ್ರೂ ಅವರಂಥ ರಾಷ್ಟ್ರಮಟ್ಟದ ಅನೇಕ 
ನಾಯಕರನ್ನು ಉಮಾಬಾಯಿ, ನಿಕಟವಾಗಿ ಬಲ್ಲವರಾಗಿದ್ದರು. ಆದರೆ 
ರಾಜಕೀಯ ಲಾಭಕ್ಕೆ ಅವರೆಂದೂ ಹವಣಿಸಲಿಲ್ಲ. ಅವರಿಗೆ 
ಕೊಡಮಾಡಿದ ತಾಮ್ರ ಪತ್ರ ಪ್ರಶಸ್ತಿ ಸ್ವೀಕರಿಸಲು ದಿಲ್ಲಿಗೂ 
ಹೋಗಲಿಲ್ಲ. ಹಕ್ಕಿನಿಂದ ಪಡೆಯಬಹುದಾಗಿದ್ದ ಸ್ಥಾತಂತ್ರ್ಯ ಯೋಧರ 
ಗೌರವ ಧನವನ್ನೂ ಸ್ವೀಕರಿಸಲಿಲ್ಲ. ಫಲಾಪೇಕ್ಷೆಯಿಲ್ಲದೇ ಸ್ವಾತಂತ್ರ್ಯ 
ಚಳುವಳಿಯಲ್ಲಿ ಎಲ್ಲವನ್ನು ಕಳೆದುಕೊಂಡ ಹಲವರನ್ನು ತುಂಬ 
ಹತ್ತಿರದಿಂದ ಕಂಡಿದ್ದರು. ಜೊತೆಗೆ ಸ್ವಾತಂತ್ರ, ಚಳುವಳಿಯ 
ಸಂಬಂಧವೇ ಬಾರದೇ ಯಾವತ್ತೂ ಸರಕಾರಿ ಸೌಲಭ್ಯ ಹಾಗೂ 
ವೇಶನಗಳನ್ನು ಗಿಟ್ಟಸಿದವರನ್ನೂ ಗುರುತಿಸಬಲ್ಲವರಾಗಿದ್ದರು. 


1974ರಲ್ಲಿ ಅವರನ್ನು ಭೇಟಿ ಮಾಡಿದಾಗ, ಕಾರ್ನಾಡ 
ಸದಾಶಿವರಾಯರ ಕುರಿತು ಹೇಳಿದ್ದರು. ಶ್ರೀಮಂತರ ಓರ್ವಳೇ 
ಕನ್ಯೆಯನ್ನು ಮದುವೆಯಾದ ಸದಾಶಿವರಾಯರು ಸ್ವತಃ ಹೆಸರುವಾಸಿ 
ವಕೀಲರಾಗಿದ್ದರು. ಆ ಕಾಲದ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ 
ಸಿರಿವಂತ ಮನೆತನಗಳಲ್ಲಿ ಅವರಗಣತೆಯಾಗುತ್ತಿತ್ತು ಅಂಥವರು 
ಸ್ಥಾತಂತ್ರ್ಯ ಚಳುವಳಿಯಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಕೊನೆಗೆ 
ಯೋಗ್ಯ ಚಿಕಿತ್ಸೆಗೂ ಕಾಸಿಲ್ಲದೇ ಪ್ರಾಣ ಕಳೆದುಕೊಳ್ಳಬೇಕಾದ ಪ್ರಸಂಗ 
ತಂದುಕೊಂಡರು ಎಂದು ಬೇಸರ ಪಟ್ಟುಕೊಂಡಿದ್ದರು. ""ಭಾರತ 
ದಾದ್ಯಂತ ಒಂದೇ ಸಮನೆ 1922ರಿಂದ .1942ರ ವರೆಗೆ ಸ್ವಾತಂತ್ರ್ಯ 
ಯೋಧರೆನಿಸಿಕೊಂಡು ಚಳುವಳಿಯಲ್ಲಿ ಭಾಗವಹಿಸಿ ಜೈಲುಕಂಡವರ 
ಸಂಖ್ಯೆ ಒಟ್ಟು ಅರವತ್ತು ಸಾವಿರಕ್ಕೆ ಮೀರಿರಲಿಲ್ಲ ಈಗ 
ನೋಡಿದೆಯಾ? ವರ್ಷವರ್ಷೆ ಪ್ರತಿರಾಜ್ಯದಲ್ಲಿ ಅವರ ಸಂಖ್ಯ 
ಹೆಚ್ಚುತ್ತಲೇ ಇದೆ! ನಿಜವಾದ ಸ್ವಾತಂತ್ರ್ಯ ಯೋಧರನ್ನು ಚರಿತ್ರೆ 
ಗಮನಿಸುವಂತಾದರೆ, ಜನರು ಅಂಥವರನ್ನು ಗುರುತಿಸುವಂತೆ 
ಆಗುತ್ತಿತ್ತು. ನಮ್ಮಂಥವರಿಗೆ ಕೊಂಚ ನೆಮ್ಮದಿ ಸಿಗುತ್ತಿತ್ತು” ಎಂದು 
ನೊಂದು ನುಡಿದಿದ್ದರು. 


ಎಲ್ಲಿಯ ನೆಮ್ಮದಿ? ದೇಶಕ್ಕಾಗಿ, ಸ್ವಂತನಾಡಿನ ಏಳ್ಗೆಗಾಗಿ ತನ್ನ 
ದುಃಖಮರೆತು ದೇಹ ಮುಡುಪಿಟ್ಟ ಈ ಹಿರಿಯ ಚೇತನಕ್ಕೆ ಸ್ವಂತ 
ಜೀವನದಲ್ಲಿ ನೆಮ್ಮದಿ ಕೊನೆಗೂ ಲಭಿಸಲಿಲ್ಲ ದತ್ತು ಮಗ 
ರಮಾಕಾಂತ ಗೋಳಿಕೇರಿ, 1964ರಲ್ಲಿ ನಿಧನ ಹೊಂದಿದರು. 
ನಂಬಿಕೆಯ ಮೇಲೆ ವಹಿಸಿಕೊಟ್ಟಿದ್ದ, ತುಂಬ ಹಿಂದೆ ಜಪ್ತಾಗಿ ಮರಳಿ 
ಪಡೆದಿದ್ದ ಕರ್ನಾಟಕ ಪ್ರೆಸ್‌ ಭೂಮಿ ಮತ್ತಿತರ ನಿವೇಶನಗಳು 
ಇನ್ನೊಬ್ಬರ ಪಾಲಾದವು. ಮಾವನ ನೆನಪಿಗೆಂದು ಕಟ್ಟಿಸಿದ 


ಮನೆಯಲ್ಲಿ, ಜೀವನದುದ್ದಕ್ಕೂ ನೆಚ್ಚಿಕೊಂಡ ನಿರಾಡಂಬರ 


ಜೀವನವನ್ನು ನಡೆಸುತ್ತ ಕೊನೆಯ ದಿನಗಳನ್ನು ಕಳೆದರು. ಹಲವು 3, 


ರಾಷ್ಟ್ರ ನಾಯಕರ ಕುರಿತಾದ ವೈಯುಕ್ತಿಕವಾದ, ಅವರೊಂದಿಗೆ ಕಲಸ 
ಮಾಡುತ್ತಿದ್ದಾಗಿನ ನೆನಪುಗಳನ್ನು ಉಮಾಬಾಯಿ ಡಾಯರಿ 
ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಅವುಗಳಲ್ಲ ಬೆಳಕು ಕಾಣುವಂತಾದರೆ, 
ಅಪೂರ್ವ ಸ್ವಾತಂತ್ರ್ಯಯೋಧೆಯೋರ್ವರ ಕಣ್ಣಿನಿಂದ ಕಂಡ 
ಸ್ವಾತಂತ್ರ ನ ಹೋರಾಟದ ನಿಕಟ ಚಿತ್ರ ಲಭಿಸಲು ಸಾಧ್ಯ! ೨ 


ನವಲಗುಂದ: ಸುಮಾರು ನಾಲ್ಕೈದು ವರ್ಷಗಳಿಂದ ನವಲ 
ಗುಂದ ತಾಲ್ಲೂಕಿನ ಕರ್ಲವಾಡ ಊರಂಚಿನಲ್ಲಿ ಅಕ್ರಮ 
ಸಾರಾಯಿ ಅಂಗಡಿ ಇತ್ತು. ಪ್ರತಿದಿನ ಸಾಯಂಕಾಲ ನಿತ್ಯ 
ಕರ್ಮ ಮತ್ತಿತರ ಕಾರ್ಯಕ್ಕಾಗಿ ಓಡಾಡುವ ಸ್ತ್ರೀ 
ಸಮುದಾಯಕ್ಕೆ ಇದರಿಂದ ಬಹಳ ಕಿರಿಕಿರಿ, ತೊಂದರೆ 
ಆಗುತ್ತಿತ್ತು. ಅಂಗಡಿಯನ್ನು ಬೇರೆಡೆ ಸಾಗಿಸಿ ಎಂದು 
ಮಾಡಿಕೊಂಡ ಮನವಿ, ಗೋಗರೆತಕ್ಕೆ ಯಾವುದೇ ಪ್ರತಿಫಲ 
ಬಾರದೇ ಇದ್ದಾಗ ಅಂತಿಮವಾಗಿ ಪೋಲೀಸರ ಮೊರೆ 
ಹೋಗುವುದು ಅನಿವಾರ್ಯ ಆಯಿತು. ಆದರೆ ಅಷ್ಟಕ್ಕೇ 
ಇತ್ಯರ್ಥವಾಗದೇ ಇದ್ದ ಕಾರಣ ಪೋಲೀಸ್‌ಸಹಾಯದಿಂದ 
ಪ್ರಕರಣ ನ್ಯಾಯಾಲಯದ ಕಟ್ಟೆಯನ್ನೂ ಏರಿತು. ಆದರೆ 
ರಾಯಿ ಅಂಗಡಿ ಮಾತ್ರ, ಮುಚ್ಚಲಿಲ್ಲ. 


| 
| 
| 
| 
| 
| 
| 
| 
| 
| 
| 
| 
| 
| 
| 
ನೆಗೂ ಬೇಸತ್ತು ನೋವುಂಡ ಗ್ರಾಮೀಣ ಮಹಿಳೆಯರು ; 
| 
| 
| 
| 
| 
| 
| 
| 
| 
| 
| 
| 
| 
| 


YE 


ತುತ್ತಿನ ಚೀಲಕ್ಕೆ ಸೇರಬೇಕಾದ ಸಂಪಾದನೆ ಕುಡಿತಕ್ಕೆ 
ಳಾಗುವುದನ್ನು ತಡೆಗಟ್ಟಲು ನಿರ್ಧರಿಸಿದರು. ಹಿರಿಯ 
ಸಂಪರ್ಕಿಸಿ ಯೋಜನೆ ಸಿದ್ಧಪಡಿಸಿ ಜಾರಿಗೊಳಿಸಿಯೇ 


ಬಿಟ್ಟರು. | 


ಜ್ಯೋತ್ಸವ ದಿನದಂದು ಅನಿರೀಕ್ಷಿತವಾಗಿ ಮ 
ಗಡಿಯ ಮೇಲೆ ದಾಳಿ ಮಾಡಿದ ಈ ಗ್ರಾಮೀ 
ಹಿಳೆಯರು ಆ ಅಂಗಡಿಯನ್ನು ನೆಲಸಮ ಮಾಡದರು. 
ಪ್ರತಿಭಟಿಸಲು ಬಂದ ಅಂಗಡಿಯ ಮಾಲಿಕನಿಗೆ ಘೇರಾವೂ 

ಕಿ ಕೂರಿಸಿ ಇತ್ತ ತಮ್ಮ ಕಾರ್ಯ ಪೂರೈಸಿದರು. 
ಜದಲ್ಲಿ ಸುಧಾರಣೆ ಬರಬೇಕಿದ್ದರೆ ಮಹಿಳೆಯರ ತಾಳ್ಗೆ 


ನಸ್ರು 
ಧೈರ್ಯದಿಂದ ಮಾತ್ರ, ಸಾಧ್ಯ 


ತ 


ಈ 


ದ್ಯ 
ಣ 


Ug 


ಗ್ರೆ 


ಗ, ಬಲಿದಾನ, 
ವುದನ್ನು ಈ ಮಹಿಳೆಯರು ಸಾಧಿಸಿ ತೋರಿಸಿದರು. 


ಕ 


ಕ್ಷ ಕ್ಸ್‌ ಸತ್ರ ಜಾತಾ ಕಾತರ ತೌ ಕ ಕಾ ಫಾ ಕ ಕ್‌ ಸ SE ್ಮ್‌್‌ಟ 
ಶ್ರ p 


ಸ್ವಾತಂತ್ರ್ಯ ಹೋರಾಟದ 
ಸಂದರ್ಭದಲ್ಲಿ ಕ್ರಿಯಾ ಶೀಲ 
ರಾಗಿ MRE dp ಮಹಿಳೆ 
ಯರ ಬದುಕು, ಹೋರಾಟ 
ಗಳನ್ನು ಅರಿಯುವ, 
ದಾಖಲಿಸುವ ಸಂಭ್ರಮ 
ದಲ್ಲಿದ್ದ ನನಗೆ ಹಿರಿಯ 
ಗೆಳೆಯರಾದ ಶ್ರೀ ಆನಂದ 
ರವರು ತಮ್ಮ ಕಾಲದ 
ಅಭಿಮಾನದಿಂದ ಚಿಕ್ಕ ಮಗಳೂರಿನ ದಿಟ್ಟ ಹೆಣ್ಣುಗಳ ಪರಿಚಯ 


ಮಾಡಿಸಲು ಉತ್ಪುಕರಾದರು. ಕ್ವಿಟ್‌ ಇಂಡಿಯಾ ಚಳುವಳಿಯಲ್ಲಿ 


ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಭಾಗವಹಿಸಿದ್ದ ಶ್ರೀಮತಿ 
ಸರಸ್ವತಮ್ಮನವರನ್ನು ಜಯನಗರದ ಅವರ ಮನೆಯಲ್ಲಿ ಅಚಲಕ್ಕಾಗಿ 


ಸಂದರ್ಶಿಸುವ ಅವಕಾಶ ಸಿಕ್ಕಿತು. ಅರವತ್ತೊ ೦ಬತ್ತು ವಯಸ್ಸಿ ನಲ್ಲೂ 
ಆರೋಗ್ಯವಂತರಾಗಿ ಹುರುಪಿನಿಂದ ತಮ್ಮ ಹೋರಾಟದ ನೆನಪುಗಳನ್ನು 


ನಮ್ಮ ಮುಂದೆ ಬಿಚ್ಚಿಕೊಂಡರು ಸರಸ್ವತಮೃನವರು. ಹೋರಾಟದ 
ಸಂದರ್ಭದಲ್ಲಿಯೇ ಭೇಟಯಾಗಿ, ಸಮಾನ ಆಸಕ್ತಿಯ 
ಕಾರಣದಿಂದಲೇ ವಿವಾಹವಾದ ಸರಸ್ವ್ಪತಮ್ಮನ ಪತಿ ಶಿ 


ಪತ್ನಿಯೊ ೦ದಿಗೆ ಹಂಚಿಕೊಂಡರು. 
ಅಚಲ - ನೀವು ಎಂತಹ ಚಟುವಟಕೆಗಳಲ್ಲಿ ಭಾಗವಹಿಸುತ್ತಿದ್ದೀರಿ? 
ಸರಸ್ವತಮ್ಮ - ನಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದೇ 


ಕ್ವಿಟ್‌ ಇಂಡಿಯಾ ಚಳುವಳಿಯಲ್ಲಿ. 42ನೇ ಇಸವಿಯ ಸಂದರ್ಭದಲ್ಲಿ 


ಹೈಸ್ಕೂಲ್‌ 8ನೇ ತರಗತಿಯಲ್ಲಿ ಓದುತ್ತಿದ್ದೆ. ಆಗ ನಾವು ಪ್ರಭಾತಫೇರಿಗೆ 
ಹೋಗುತ್ತಿದ್ದಿವಿ. ದೇಶಭಕ್ತಿಗೀತೆಗಳನ್ನು ಹೇಳಿಕೊಡುತ್ತಿದ್ದೆ. ಮೀಟಂಗು 
ಗಳಲ್ಲಿ ಭಾಷಣಗಳನ್ನು ಮಾಡುತ್ತಿದ್ದೆ. ಮತ್ತೆ ಮನೆ ಮನೆಗೂ ಹೋಗಿ 
ಹೆಣ್ಣು ಮಕ್ಕಳನ್ನು ಪ್ರಭಾತಫೇರಿಗೆ ಬನ್ನಿ ಅಂತ ಒತ್ತಾಯದಿಂದ 
ಕರೆಯುತ್ತಿದ್ದೆವು. ಹಾಗೆ ಕರಿಯಲಿಕ್ಕೆ ಹೋದಾಗ ಅವರ ಮನೆಯವರ 
ಬಳಿ ಉಗಿಸಿಕೊಳ್ಳುತ್ತಿದ್ದೆವು. ಆಮೇಲೆ ಕರಪತ್ರ ಗಳನ್ನು ಸಂಬಂಧಪಟ್ಟ 
ಜಾಗಗಳಿಗೆ ತೊಗೊಂಡು ಹೋಗಿ ತಲುಪಿಸುತ್ತಿದ್ದವು. ಒಟ್ಟಿನಲ್ಲಿ 
ಪ್ರಚಾರ ಮಾಡುತ್ತಿದ್ದೆವು. 


ಶ್ರೀಪುಟ್ಟಸ್ವಾಮಿ 
ಯವರೂ ವಿದ್ಯಾರ್ಥಿಜೀವನದ ತಮ್ಮ ಭಟ ಅನುಭವಗಳನ್ನು 


ಅಚಲ - ನಿಮ್ಮ ಈ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಪ್ರತಿಕ್ರಿಯೆ 
ಹೇಗಿತು? 


ಸರಸ್ವತಮ್ಮ - ನಮ್ಮ ಕುಟುಂಬದಲ್ಲಿ ಇಂತಹ ಚಟುವಟಿಕೆಗಳಿಗೆ 


ಪ್ರೋತ್ಸಾಹ ಎಂದು ಹೇಳಲಾಗದಿದ್ದರೂ ಸ ಚಿಕ್ಕಂದಿ 


ನಲ್ಲೇ ತಂದೆಯನ್ನು ಕಳೆದುಕೊಂಡಿದೆ. ನ ತಾಯಿ ನಾನು ಇಂತಹ 
ಚಟುವಟಕೆಗಳಲ್ಲಿ 'ತೂಡಗುವುದನ್ನು. SoA ಗೆಳತಿಯರ 
ಜೊತೆ ನಾನು ಹೋಗುತ್ತಿದ್ದ. ನಮಗಿಂತ ಸೀನಿಯರ್‌ ಗೆಳತಿಯರಾದ 
ಸುಬ್ಬಮ್ಮ, ವೈದೇಹಿಯರು ಆ ವೇಳೆಗಾಗಲೇ ಮೈಸೂರಿನಲ್ಲಿ ಕಾಲೇಜು 
ಓದುತ್ತಿದ್ದರು. ಅವರು ಓದು ಬಿಟ್ಟು ಬಂದು ಚಿಕ್ಕಮಗಳೂರಿನಲ್ಲಿ 
ಸ್ವಾತಂತ್ರ ; ಹೋರಾಟದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ 
ನಾವೂ ಅವರಿಂದ ಆಕರ್ಷಿತರಾಗಿ ಅವರ ಜೊತೆಯಲ್ಲಿ ಕೆಲಸ 
ಮಾಡುತ್ತಿದ್ದೆವು. ನಾವು ವಿದ್ಯಾರ್ಥಿನಿಯರನ್ನು ವಿಶೇಷವಾಗಿ 
ಸಂಘಟಸುತ್ತಿದ್ದವು. 


ಅಚಲ - ನಿಮ್ಮ ಜೊತೆ ಭಾಗವಹಿಸಿದ ಮಹಿಳೆಯರು ಯಾವ 
ವರ್ಗದಿಂದ ಬಂದವರು? 


ಸರಸ್ವತಮ್ಮ - ನಮ್ಮ ಜೊತೆ ಇದ್ದ ಮಹಿಳೆಯರು ಸಾಮಾನ್ಯವಾಗಿ 
ಮಧ್ಯಮವರ್ಗದ ಮಹಿಳೆಯರು ಆದರೆ ನಾವು ಪ್ರಭಾತಫೇರಿಗೆ 
ಹೋದಾಗ ಅಲ್ಲಲ್ಲಿ ನಿಂತು ಪಾನಕ, ನೀರು, ಮಜ್ಜಿಗೆಯನ್ನು ಕೆಲವು 
ಶ್ರೀಮಂತ ಮಹಿಳೆಯರು ಕೊಟ್ಟು ತಮ್ಮ ಬೆಂಬಲ ಸೂಚಿಸುತ್ತಿದ್ದರು. 


ಅಚಲ - ನಿಮ್ಮ ಜೈಲುವಾಸದ ಕುರಿತು ಹೇಳುತ್ತೀರಾ 4 


ಸರಸ್ವತಮ್ಮ - ಪ್ರಭಾತಫೇರಿಗೆ ಹೋಗಬೇಕಾಗಿ ಬಂದಾಗ 
ಪೋಲಿಸ್‌ ಸ್ಟೇಷನ್‌ ಮುಂದೆ ಹೋಗಬಾರದು ಅಂತ ನಮ್ಮನ್ನು 
ತಡೆಯುತ್ತಿದ್ದರು. ಆಗ ನಾವು ಹೋಗಿಯೇ ಹೋಗುತ್ತೇವೆಂದಾಗ 
ನಮ್ಮನ್ನು ಅರೆಸ್ಟ್‌ ಮಾಡಿದರು. ನಾನು, ಸುಬ್ಬಮ್ಮ, ವೈದೇಹಿ ಮತ್ತು 
ಜಯಲಕ್ಷಿ ಸ್ನ ಅಂತ ನಾಲ್ವರು ಹುಡುಗಿಯರನ್ನು ಅರೆಸ್ಟ್‌ ಮಾಡಿದರು. 


ಮತ್ತೆ, ಅಲ್ಲಿನ ಕಾನ್ವೆಂಟ್‌ ಸ್ಕೂಲಿಂಗ್‌ನ್ನು ಪಿಕೆಟಿಂಗ್‌ 
ಮಾಡುತ್ತಿದ್ದಾಗ ವಿದ್ಯಾರ್ಥಿಗಳನ್ನು ಶಾಲೆಗೆ ಹೋಗದಂತೆ ತಡೆಯು 
ತ್ತಿದ್ದೆವು. ಆ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಒಂದೆರಡು 
ಕಲ್ಲನ್ನು ಎಸೆದು ಶಾಲೆಯ ಕಿಟಕಿ ಗಾಜು ಒಡೆದು, ಹೂವಿನ ಕುಂಡ 
ಗಳನ್ನು ಹಾಳು ಮಾಡಿದ್ದರು. ಆ ಅಪರಾಧವನ್ನು ನಮ್ಮ ಮೇಲೆ 
ಹೊರಿಸಿ ಕೇಸು ಹಾಕಿದ್ದರು. ಸುಮಾರು ಎರಡೂವರೆ ತಿಂಗಳ ಮೇಲೆ 
ಜೈಲಿನಲ್ಲಿದ್ದಿವಿ. 


ಅಚಲ - ಜೈಲಿನಿಂದ ಹೊರ ಬಂದ ನಿಮ್ಮನ್ನು ಸಮಾಜ ಹೇಗೆ 
ಸ್ವೀಕರಿಸಿತು 4 


ಸರಸ್ವತಮ್ಮ - ಜೈಲಿಗೆ ಹೋಗಿ ಬಂದ ನಮ್ಮನ್ನು ಕುರಿತ ಪ್ರತಿಕ್ರಿಯೆ 
ತೀಕ್ಷೇೊ್ಣವಾಗಿಯೇ ಇತ್ತು. ಸುತ್ತಮುತ್ತಲಿನವರು ನಮ್ಮನ್ನು ಸರಿಯಾಗಿ 
ಮಾತನಾಡಿಸುತ್ತಿರಲಿಲ್ಲ. ಜೊತೆಯ ಸಹಪಾಠಿಗಳೂ ಕೂಡ ನಮ್ಮನ್ನು 
ಎಚಿತ್ರವಾಗಿ ಕಾಣುತ್ತಿದ್ದರು. ಅಧ್ಯಾಪಕರುಗಳೂ ನಿಮಗೆ ಪಾಠ 
ಅರ್ಥವಾಯಿತಾ ಇಲ್ಲವಾ ಎಂದು ಅಸಡ್ಡೆಯಿಂದಲೇ ಕಾಣುತ್ತಿದ್ದರು. 
ಒಟ್ಟಿನಲ್ಲಿ ಎಲ್ಲರೂ ನಮ್ಮನ್ನು ಅಸ್ಪೃಶ್ಯರಂತೆ ಭಾವಿಸುತ್ತಿದ್ದರು. ಆದರೂ 
ಇದನ್ನೆಲ್ಲಾ ಲೆಕ್ಕಿಸದೆ ಹೇಗೋ ಒಂದು 5.651.0. ಅಂತ ಮುಗಿಸಿ 
ನೌಕರಿಗೆ ಸೇರಿಕೊಂಡೆ. 


ಅಚಲ - ಸ್ವಾತಂತ್ರಾ ನಂತರ ನೀವು ಯಾವ ರೀತಿ 
ಕ್ರಿಯಾಶೀಲರಾಗಿದ್ದೀರಿ ? 


ಸರಸ್ವತಮ್ಮ - ಸ್ವಾತಂತ್ರಾ ನಂತರ ನಾನು ನೌಕರಿಗೆ ಸೇರಿದೆ. 
ಆಮೇಲಿನ ನನ್ನ ಕ್ರಿಯಾಶೀಲತೆಯೆಲ್ಲಾ ಮಕ್ಕಳು, ಮರಿ, ಗಂಡ 
ಇಷ್ಟರಲ್ಲಿ ಆಗಿಹೋಯ್ತು, ಯಾವುದಾದರೂ ಒಳ್ಳೆಯ ಸಾರ್ವಜನಿಕ 
ಭಾಷಣ, ಸಭೆ ಇದ್ದರೆ ಹೋಗಿದ್ದುಂಟು. ಆದರೂ ಮಕ್ಕಳು, ಈ 
ಸಂಸಾರದಲ್ಲಿ ಮುಳುಗಿದ ಮೇಲೆ ಉಳಿದೆಲ್ಲಾ ಗೌಣವಾಗಿಬಿಟ್ಟತು. 


ಅಚಲ - ಹೆಂಗಸರಿಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಾಧ್ಯಾನ್ಯತೆ 
ಕೊಡಲಿಲ್ಲ; ಎನ್ನುವ ಅಭಿಪ್ರಾಯವಿದೆ. ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ 
ಏನು ಹೇಳುತ್ತ €ರಾ ? 

ಸರಸ್ವತಮ್ಮ - ನಾನು ಸ್ವಂತ ಇಚ್ಛೆಯಿಂದಲೇ ಹೋದೆ. ಆಗ ನಾವು , 
ಮಾಡಬೇಕೆಂದುಕೊಂಡ ಕೆಲಸಗಳನ್ನು ಮಾಡಲು ಯಾವ ಪುರುಷರೂ 
ಅಡ್ಡಿ ಬರಲಿಲ್ಲ, ಇನ್ನೂ ಪ್ರೋತ್ಸಾಹಿಸಿದರು. 


ಆವಳ ನಿರ್ಧಾರ 


ಚವಳ ನಿರ್ಧಾರ ಭಯ ರಕರ, ಚವಳಾತ್ಮ ಕ್ರೂರಿ, 
ಹಳೆಯ ಮನೆಯಾಕೆ ಚನ್ನೋದು ನಿಜವೆ. 
ಮೊನ್ನೆದಿನ ಚವಳಪ್ಪ 

ರಣ abe] 

ಆನೆಜೂಗದರ ಮೇಲೆರಗಿ 

ಹೋರಾಟ ಕಣದಲ್ಲಿ ಮಡಿದ. 

ನೆನ್ನೆ ದಿನ, ಕೈ ಹಿಡಿದಾತ 

ಸೈನ್ಯಗಳ ಸಾಲುಗಳೆದುರು 

ಕೈಯಮತ್ತ ಉರುಳಿದ. 


ಒಕ್ಕಾರ್‌ ಮಚಾತ್ತಿಯಾರ್‌, ಪುರನೂರು 
( ಆಂಗ್ಲಮೂಲ : Women writing In India 
ಅನು: ಸುಮಿತ್ರೆ) 


ಇಗ), 

ಮತ್ತೆ ರಣಭೇರಿ ಕೇಳಿಸಿದೆ ಚವಳಿಗೆ. 
ತನಗದಿಯದ ಕಾತರದಲ್ಲಿ 

ಅವನಿಗೊಂದು ಈಟಿ] ಕೊಡುವಳು ; 
ಚವನಿಗೊರದು ಬಳಯಾರಗಿ ತೊಡಿಸುವಳು 
ಚವನ ಬರಗೂದಲಿಗೆ ಎಣ್ಣೆ ತೊಡೆಯ ವಳು 
ಚವಳಿಗೀಗ ಉಳದಿರುವುದು 

ಅವನೊಬ್ಬ ಮಗ ಮಾತ್ರ. 

“ಹೋಗು ಎರದು ಆಣತಿಯತ್ತು 
ಕಳುಹುತಾಳ ರಣಕ್ಕೆ. 


>A 


ಸ್ವಾತಂತ್ರ್ಯ ಸಂಗ್ರಾಮದ 
ಇತಿಹಾಸದ ಪುಟಗಳಲ್ಲಿ ಎಲ್ಲೋ 
ಒಂದು ಕಡೆ ಕಂಡ ಹೆಸರು - 
"ಅತ್ತರ್‌ ಕೌರ್‌'. ಜಲಿಯನ್‌ 
ವಾಲಾ ಬಾಗ್‌ ದುರಂತದಲ್ಲಿ 
ಹುತಾತ್ಮನಾದ ಪತಿಯ ಹೆಣಕ್ಕೆ 
ಹೆಗಲು ಕೊಟ್ಟು ಮನೆಗೆ ಹೊತ್ತು 
ತಂದ ಗರ್ಭಿಣಿ ಅತ್ತರ್‌ ಕೌರ್‌, 
25,000 ರೂಗಳನ್ನು ನಿರಾಕರಿಸಿದ 
ಸ್ವಾಭಿಮಾನಿ ಮಹಿಳೆ. "ನನ್ನ 
ಪತಿಯನ್ನು ಕಿತ್ತುಕೊಂಡರೇನು, ದೇಶದ ಸ್ವಾತಂತ್ರ್ಯಕ್ಕಾಗಿ 
ಹೋರಾಡಿ ಮಡಿಯಲು ನನ್ನಲ್ಲಿನ್ನೂ ಇಬ್ಬರು ಗಂಡು 
ಮಕ್ಕಳಿದ್ದಾರೆ' ಎಂದು ಸಾರಿದ ಮಹಿಳೆ. ಆಕೆಯ ಗರ್ಭದಲ್ಲಿದ್ದ 
ಕೂಸು, ಇಂದು 78 ವರ್ಷಗಳ ವಛೋವೃದ್ಧ ಸ್ವಾತಂತ್ರ್ಯ 
ಹೋರಾಟಗಾರ ಸೋಹನ್‌ ಲಾಲ್‌ ಭಾರತಿ. ಇವರು 
ಅಮೃತ್‌ಸರದಲ್ಲಿಯೇ ವಾಸಿಸುತ್ತಿದ್ದಾರೆ ಎಂದು ತಿಳಿದಾಗ. ಈ 
ಮಹಾಮಾತೆಯ ಬಗ್ಗೆ ತಿಳಿವ ಆಸ್ಥೆ, ನನ್ನನ್ನು ಅಮೃತ್‌ಸರಕ್ಕೆ 
ಕೊಂಡೊಯ್ಯಿತು. ಎಳಾಸವಿಲ್ಲದೆ, ಹೆಸರು ಮಾತ್ರ ಗೊತ್ತಿದ್ದ ನಾನು, 
"ಸೋಹನ್‌ ಲಾಲ್‌ ಭಾರತಿ, ಜಲಿಯನ್‌ವಾಲಾ ಬಾಗ್‌ ಹುತಾತ್ಸರ 
ಪತ್ನಿ ಅತ್ತರ್‌ ಕೌರ್‌ ಅವರ ಪುತ್ರ, ಕೇರಾಫ್‌ ಜಲಿಯನ್‌ವಾಲಾ 
ಬಾಗ್‌' ಎಂದು ಹಿಂದಿಯಲ್ಲಿ ಬರೆದ ಪತ್ರ ಎಂಟು ದಿನಗಳ ನಂತರ 
ಅವರಿಗೆ ತಲುಪಿದ್ದೊ ೦ದು ಆಶ್ಚರ್ಯ. eR, ಬಾಗ್‌ನ 
ಕಛೇರಿಯಲ್ಲಿ ತಮ್ಮ ವಿಳಾಸ ಕೊಟ್ಟು ಆ ದಿನ ನನಗಾಗಿ 
ಕಾಯುತ್ತಿದ್ದರು ಸೋಹನ್‌ಲಾಲ್‌ ಭಾರತಿ. 


ಸಣ್ಣ ಗಲ್ಲಿಯೊಂದರ ಹಳೆಯ ಚಿಕ್ಕ ಮನೆಯಲ್ಲಿ ತಮ್ಮ 
ತಾಯಿಯ ನೆನಪುಗಳನ್ನು ಭಾರೀ ಗಾತ್ರದ ಫೈಲ್‌ಗಳ ತುಂಬಾ 
ಕಾದಿರಿಸಿರುವ ಸೋಹನ್‌ ಲಾಲ್‌, ಈ ವೀರಮಾತೆಯ ಬದುಕಿನ 
ಪುಟಗಳನ್ನು ನನ್ನೆದುರು ಹರವಿಟ್ಟರು. 1896ರಲ್ಲಿ ಹುಟ್ಟಿದ ಅತ್ತರ್‌ 
ಕೌರ್‌, 1910ರಲ್ಲಿ ಭಾಗಮಲ್‌ ಭಾಟಿಯಾ ಅವರನ್ನು 
ವಿವಾಹವಾಗಿದ್ದರು. ಭಾಟಿಯಾ, "ಲಕಡಿಮಂಡೀ ಬಸಾರ್‌'ನಲ್ಲಿ 
ಅಂಗಡಿ ಇದ್ದ ಸ್ಥಿತಿವಂತ ವ್ಯಾಪಾರಿ. 1917ರಲ್ಲಿ ಅಮೃತ್‌ಸರದಲ್ಲಿ 
ಕಾಂಗ್ರೆಸ್‌ ಶಾಖೆ ತೆರೆದಾಗ, ಭಾಗಮಲ್‌ ಭಾಟಯಾ ಕಾಂಗ್ರೆಸ್‌ನ 
ಸಕ್ರಿಯ ಕಾರ್ಯಕರ್ತರಾಗಿ ಸ್ವಾತಂತ್ರ ಹೋರಾಟದಲ್ಲಿ ತೊಡಗಿದರು. 
ದಿನವೂ ಅತ್ತರ್‌ ಕೌರ್‌ ಐದಾರುಜನ ಸ್ವಾತಂತ್ರ್ಯ 


ರ್‌ ್‌್‌ೊ್ಚಟ್ಟುು ಮರ ಂ 7 


- ನೇಮಿಚಂದ್ರ 


ಹೋರಾಟಗಾರರಿಗಾದರೂ ಅಡುಗೆ ತಯಾರಿಸಿ ಅಂಗಡಿಗೆ ಕಳುಹಿಸು 
ತ್ತಿದ್ದರು. ಅತ್ತರ್‌ ಕೌರ್‌ ಹೆಚ್ಚು ಓದಿದವರಲ್ಲ ರಾಮಾಯಣ 
ಮಹಾಭಾರತ ಓದುವಷ್ಟು ಮಾತ್ರ ಅವರ ಶಿಕ್ಷಣ. ಧಾರ್ಮಿಕ 
ಕೆಲಸಗಳಲ್ಲಿ ತೊಡಗಿದ ಅತ್ತರ್‌ ಕೌರ್‌ಗೆ ಪತಿಯಿಂದ ದೇಶದ 
ಸಾಮಾಜಿಕ ಹಾಗೂ ರಾಜಕೀಯ ಸ್ಥಿತಿಗತಿಗಳು ತಿಳಿಯತೊಡಗಿದವು. 


13, ಏಪ್ರಿಲ್‌ 1919, ಅಂದು ವೈಶಾಖಿ, ಹಿಂದು ಹೊಸ ವರ್ಷದ 
ಸಂಭ್ರಮದ ದಿನ. ಪಂಜಾಬಿ ಜನಗಳಿಗೆ ವಿಶೇಷ ಮಹತ್ವದ ಹಬ್ಬ. 
ಅಂದು ಬೆಳಗ್ಗೆ ಅತ್ತರ್‌ ಕೌರ್‌ ಪತಿಯೊಡನೆ ಸ್ವರ್ಣಮಂದಿರಕ್ಕೆ 
ಹೋಗಿ "ಹರಮಂದಿರ್‌'ನ ಲ್ಲಿ "ಹಣೆಯುಜ್ಜಿ' ಪ್ರಾರ್ಥಿಸಿದ್ದರು. 
ಪತಿಯ ದೀರ್ಫಾಯುಪ್ಯವನ್ನು ಬೇಡಿದರು." ಮಧ್ಯಾಹ್ನ ಎರಡು 


ಗಂಟೆಗೆ ಮಕ್ಕಳಿಗೆ ಮಿಠಾಯಿ ತಂದು ಕೊಟ್ಟ ಪತಿ, ಜಲಿಯನ್‌ . 


ವಾಲುಬಾಗ್‌ನಲ್ಲಿ ಸಭೆಗೆ ಹೋಗುತ್ತಿದ್ದೆ. ನೆಂದು ಹೇಳಿ ಹೋಗಿದ್ದರು. 
ಆ ದಿನ ಸಂಜೆ ಐದು ಗಂಟೆ ದಾಟಿತ್ತು ರಕ್ತದಲ್ಲಿ ತೊಯ್ದ ಬಾಬು 


ಸುಂದರದಾಸ್‌ ಮತ್ತು ಬೂಟಾರಾಮ್‌ ಓಡೋಡಿ ಬಂದು : 


“ಜಲಿಯನ್‌ವಾಲಾ ಬಾಗ್‌... ಗುಂಡು ಹಾರಿಸಿದರು... ಭಾಯಿ 
ಸಾಹಬ್‌ ಅಲ್ಲಿ... ಎನ್ನುತ್ತಿದ್ದಂತೆ ಅತ್ತರ್‌ ಕೌರ್‌ ಎದೆ ಕುಸಿಯಿತು. 
ಗಾಬರಿಗೊಂಡ ಅತ್ತೆ ಮತ್ತು ಸಣ್ಣ ಇಬ್ಬರು ಮಕ್ಕಳನ್ನು ಮನೆಯಲ್ಲಿ 
ಬಿಟ್ಟು ಒಂದೇ ಉಸುರಿಗೆ ಎರಡು. pd ಗರ್ಭಿಣಿ ಅತ್ತರ್‌ ಕೌರ್‌ 
ದಾಪುಗಾಲಿನಲ್ಲಿ ಜಲಿಯನ್‌ವಾಲಾ ಬಾಗ್‌ನೆಡೆಗೆ ಓಡ ತೊಡಗಿದರು. 
ಗಲ್ಲಿಗಳುದ್ದಕ್ಕೂ ಭಯಭೀತ ಜನ ಬಾಗ್‌ನಿಂದ ಹೊರಕ್ಕೆ ಓಡುತ್ತಿದ್ದರು. 
ರಕ್ತದಲ್ಲಿ ತೊಯ್ದ ಜನ. ಪಶ್ಚಿಮದ ದ್ವಾರದಿಂದ ಒಳ ಬಂದೊಡನೇ 
ದ್ವಾರದ ಉದ್ದಕ್ಕೂ ಸತ್ತ ಜನರ ಶವಗಳು. ಬಾಗ್‌ನ ತುಂಬಾ ರಾಶಿ ರಾಶಿ 
ಹೆಣಗಳು. ಸಾವಿರಾರು ಜನರ ಓಟದ ಕಾಲ ಕೆಳಗೆ ತುಳಿದು 
ಮುಗಿಲಿಗೆದ್ದು ಮುಸುಕಿದ ಕೆಂಪು ಧೂಳು. "ಅಯ್ಯೋ ಸತ್ತೆ ಕಾಪಾಡಿ, 
ನೀರು' ಗಾಯಗೊಂಡವರ ಕೂಗು ಎದೆ ಸೀಳಿತ್ತು. ಒಂದೆಡೆ, ಒಂದೇ 
ಥಾನಿನ ಬಟ್ಟೆ ತೊಟ್ಟ ಐದು ಮಕ್ಕಳು ಹತರಾಗಿ ಬಿದ್ದಿದ್ದರು. ಹೆಣಗಳ 
ಬಣಬೆಯ ನಡುವಿನಿಂದ ಗಾಯಗೊಂಡು ನರಳಿದ ಒಂದು ಕ್ಷೀಣ 
ಸ್ವರ, "ಬೆಹನ್‌, ನನ್ನ ಮಗು ಬದುಕಿದೆಯ ಸ್ವಲ್ಪ ನೋಡು', ಅತ್ತರ್‌ 
ಕೌರ್‌ ಮಗುವನ್ನು ಮುಟ್ಟಿ ನೋಡಿದರು. ಉಸಿರು ಕಡಿದು ತಣ್ಣ 
ಗಾಗಿದ್ದ ಮಗುವನ್ನು "ಬದುಕಿದೆ' ಎಂದರು. ಆ ಮನುಷ್ಯ "ಹೇ ರಾಮ್‌' 
ಎಂಬ ನಿಶ್ಚಿಂತೆಯಲ್ಲಿ ಉಸಿರು ಜಾರಿಸಿ, ತಲೆ ವಾಲಿ ಸತ್ತು ಬಿದ್ದ. 


ಅತ್ತರ್‌ ಕೌರ್‌ ಸಾವಿರಾರು ಹೆಣಗಳ ನಡುವೆ, ರಕ್ತಸಿಕ್ತ ನೆಲದಲ್ಲಿ 
ತಮ್ಮ ಪತಿಯ ದೇಹವನ್ನು ಹುಡುಕತೊಡಗಿದರು. ಸತ್ತವರ, 


ON ಧ್ರ)ಧಡಡಇದ್ಗಡಡ ಡ' ಡಡಡಡಡ ಡ  ' ಡಡಊಊ ಉೌ ದದ 


ಸಾಯುತ್ತಿರುವವರ ಆಕ್ರಂದನದ ಮಧ್ಯೆ ಆ ಕ್ಷಣದಲ್ಲಿ ಅವರಿಗೆ 
ಕೇಳುತ್ತಿದ್ದುದು ನಗಾರಿಯಂತೆ ಬಾರಿಸುತ್ತಿದ್ದ ತಮ್ಮ ಎದೆಯ 
ಬಡಿತವೊಂದೆ. ಹೆಣಗಳನ್ನು ಎತ್ತಿ ಅಲುಗಿಸಿ ತಮ್ಮ ಪತಿಯ 
ಮುಖವನ್ನು ಹುಡುಕುವ ಆ ಮಹಿಳೆಯ ಸೀರೆಯೆಲ್ಲ ರಕ್ತಮಯ. 
ನೆಲದ ಮಟ್ಟಕ್ಕಿದ್ದ ಅಗಲ ಭಾವಿಯಲ್ಲಿ ಇಣುಕುತ್ತಾರೆ. ಆಳದ ನೀರೆಲ್ಲ 
ರಕ್ತ ಕೆಂಪು. ಕತ್ತಲಾಗುತ್ತಿದೆ. ನಾಲ್ಕು ಕಡೆಯಲ್ಲೂ ವಿಕೃತ 
ಶರೀರಗಳ ಭಯಾನಕ ದೃಶ್ಯ ಯಾರದೋ ಮುಖವೇ ಎಗರಿ 
ಹೋಗಿದೆ. ಯಾರದೋ ಕಣ್ಣು ಯಾರದೋ ಎದೆ, ಕೈ, ಕಾಲು 
ಛಿದ್ರವಾಗಿದೆ. ಸತ್ತವರನ್ನ ಸಾಯುತ್ತಿರುವವರನ್ನ ಬಿಟ್ಟು ಪ್ರಾಣ 
ಭೀತಿಯಲ್ಲಿ ಜನ ಓಡಿದ್ದಾರೆ. ಕಾರಣ ರಾತ್ರಿಯ ಕರ್ಫ್ಯೂ. ಎಂಟರ 
ನಂತರ ಮನೆಯಿಂದ ಹೊರಗೆ ಕಂಡವರಿಗೆ ಗುಂಡಿಟ್ಟು ಕೊಲ್ಲುವ 
ಆಜ್ಞ ಆ ಸಂಜೆಯ ಡೈಯರ್‌ನ ಗುಂಡಿನ ವಳೆ, ಸಾವಿರ ತೆರೆ ಎಳೆದು 
ಇಡೀ ಅಮೃತ್‌ಸರ ಭೇತಿಯಿಂದ ಬೆದರಿ ಸೊಲ್ಲಡಗಿ ಕುಳಿದಿದೆ. 
ಇಂಥಾ ಕ್ಷಣದಲ್ಲಿ ಹೆಣಗಳ ರಾಶಿಯಲ್ಲಿ ಶವಗಳನ್ನು ಅಲುಗಾಡಿಸಿ 
ತಮ್ಮ ಪತಿಯ ಮುಖಕ್ಕಾಗಿ ಪರದಾಡುತ್ತಿದ್ದಾರೆ ಅತ್ತರ್‌ ಕೌರ್‌. 
ಬದುಕಿರಬಹುದೆ, ಅರೆಕುಟುಕು ಜೀವವಾದರೂ ಉಳಿದಿರಬಹುದೆ, 
ಎದೆಯಲ್ಲಿ ಅದಮ್ಯ ಆಸೆ. 


ಹುಚ್ಚಳಂತೆ 
ಬ 


ಅತ್ತಿ ೦ದಿತ್ತ ಇತ್ತಿ ೦ದತ್ತ ತಡಕಾಡುತ್ತಿ ದ್ದ ತೆ 


ಕತ್ತಲಾಗಿತ್ತು ಆಗಲೇ ಆ ಖರ್ಜೂರದ ಮರದ ಬಳಿಯ ಮೋಟು 


ಹಳೆಯ ಗೋಡೆ ಕಾಣಿಸಿತು. ಹತ್ತಿರ ಬಂದವರೇ ಗುರುತಿಸಿದರು. 
ಸಾವನ್ನಪ್ಪಿದ ಪತಿಯನ್ನು. ತೆರೆದ ಬರಿಗಣ್ಣು, ಎಗರಿ ಹೋದ ಕಿವಿ. 
ಜೀವ ಹಾರಿ ಹೋದರೂ, ಇನ್ನೂ ಬಿಸಿ ಇದ್ದ ದೇಹ. ಮಡಿಲಿಗೆ 
ಎಳೆದುಕೊಳ್ಳುತ್ತಿದ್ದಂತೆ, ಸೀರೆ, ಸೆರಗು, ತೋಳುಗಳಲ್ಲ ರಕ್ತದಿಂದ 
ತೋಯ್ದವು. ಗಂಡನ ದೇಹದ ಮೇಲೆ ಅದೆಷ್ಟು ಗುಂಡಿನ 
ಗುರುತುಗಳು! ನೇರ ಎದೆ ಸೀಳಿದ ಗುಂಡೊಂದು. ಚಿಟ್ಟನೆ 
ಚೀರಿದರು. ಕೊಂಚ ದೂರದಲ್ಲಿ ಗಾಯಾಳುಗಳಿಗೆ ನೀರು 
ಕುಡಿಸುತ್ತಿದ್ದ ಓರ್ವ ಎತ್ತರದ ಸರದಾರ್‌ಜಿ ಯುವಕ ಚೀರಿದ್ದು ಕೇಳಿ 
ಓಡಿ ಬಂದ. ಪತಿಯ ರಕ್ತಸಿಕ್ತ ಶವವನ್ನು ತೊಡೆಯ ಮೇಲಿಟ್ಟು 
ರೋಧಿಸುತ್ತಿದ್ದ ಹೆಣ್ಣುಮಗಳ ಆಕ್ರಂದನ ಈ ಕುದಿವ ರಕ್ತದ ಇಪ್ಪತ್ತು 
ವಯಸ್ಸಿನ ಹುಡುಗನ ಎದೆ ಸೀಳಿತು. ಬಗ್ಗಿ ಕುಸಿದವನ ಕಣ್ಣಲ್ಲಿ ಕಿಡಿ. 


“ಬೆಹನ್‌ ಇದರ ಸೇಡು ನಾ ಖಂಡಿತಾ ತೀರಿಸಿಕೊಳ್ಳುತ್ತೇನೆ' ಆತನ 


ಪ್ರತಿಜ್ಞೆ. ಆ ಕ್ಷಣ ತನ್ನೆದುರು ನಿಂತ ತರುಣ, ಮುಂದೆ ಇಪ್ಪತ್ತೊಂದು 
ವರ್ಷಗಳ ಕಾಲ ಆ ದೃಶ್ಯವನ್ನು ಜಲಿನ್‌ವಾಲಾ ಬಾಗ್‌ ಹತ್ಯಾಕಾಂಡ 


ವನ್ನು ತನ್ನೆದೆಯಲ್ಲಿ ಹೊತ್ತು ಕಡೆಗೊಂದು ದಿನ ಲಂಡನ್‌ ತಲುಪಿ 


ಸರ್‌ ಮೈಖೇಲ್‌ ಓ' ಡೈಯರ್‌ನನ್ನು ಬಲಿ ತೆಗೆದುಕೊಳ್ಳುತ್ತಾನೆಂದು ಆ 
ತಾಯಿಗೂ ಅಂದು ತಿಳಿದಿರಲಿಲ್ಲ ಅತ್ತರ್‌ ಕೌರ್‌ ಎಲ್ಲಿಂದಲೋ 
ಒಂದು "ಚಾರ್‌ಪಾಯಿ' ತಂದರು. ಇಬ್ಬರೂ ಸೇರಿ ಪತಿಯ 


ಶವವನ್ನು ಹೊತ್ತು ಅದರ ಮೇಲೆ ಮಲಗಿಸಿ, ಮನೆಗೆ ಹೊತ್ತು 


ನಡೆದರು. ಒಂದು ಭುಜ ಆತನದು, ಉದ್ದಾಮ್‌ ಸಿಂಗ್‌ದು. ಪತಿಯ ' ' 


ಹೆಣಕ್ಕೆ ಮತ್ತೊಂದು ಹೆಗಲು ಗರ್ಭಿಣಿ ಅತ್ತರ್‌ ಕೌರ್‌ದು. ಆಕೆಯ 
ಗರ್ಭದಲ್ಲಿದ್ದ ಬಾಲಕನಿಗೆ ತಂದೆಯನ್ನು ನೋಡುವ ಭಾಗ್ಯವೇ 
ಇರಲಿಲ್ಲ. 


ಪತಿಯ ಮರಣದೊಂದಿಗೆ ಸೌದೆ ವ್ಯಾಪಾರ ಮುಚ್ಚಿ ಹೋಯಿತು. 
ಸ್ಥಿತಿವಂತ ಕುಟುಂಬ ದಾರಿದ್ರ್ಯದ ಅಂಚಿಗೆ ತಳ್ಳಿ ನಿಂತಿತು. 20, 
ನವೆಂಬರ್‌ 1919, ಸೋಹನ್‌ ಲಾಲ್‌ ಜನಿಸಿದರು. ಪುತ್ರವಿಯೋಗ 
ದಲ್ಲಿ ಸದಾ ಅಳುತ್ತಿದ್ದ ಅತ್ತೆ ಶೀಘ್ರದಲ್ಲೇ ಸ್ವರ್ಗಸ್ಥಳಾದಳು. ಮೂರು - 
ಸಣ್ಣ ಮಕ್ಕಳ ಭಾರವನ್ನು ಹೆಗಲಲ್ಲಿ ಹೊತ್ತು ಏಕಾಂಗಿಯಾಗಿ ಅತ್ತರ್‌ 
ಕೌರ್‌ ಬದುಕಿನ ಹೋರಾಟಕ್ಕೆ ಸನ್ನದ್ಧರಾದರು. 

ಬಡತನದಲ್ಲಿ ಬೆಂದ ಈ ದಿನಗಳಲ್ಲೇ ಪ್ಲೇಗ್‌ನ ಮಹಾಮಾರಿ 
ಆವರಿಸಿತ್ತು. ಮನೆಗೆ ಬಂದ "ಹೆಲ್ತ್‌ ಆಫೀಸರ್‌'ನಿಂದ ಔಷಧಿ 
ತೆಗೆದುಕೊಳ್ಳಲು ನಿರಾಕರಿಸಿ, ಎಕ್ಕದ ಎಲೆಯಲ್ಲಿ ತುಪ್ಪ ಮತ್ತು ಕರಿ 
ಮೆಣಸಿನ ಎಂಥದ್ದೋ ನಾಟಿ ಔಷಧ ತಯಾರಿಸಿ ಮಕ್ಕಳಿಗೆ ತಿನಿಸಿದರು, 
ತಾವೂ ಅದನ್ನೇ ತಿಂದರು. ಅತ್ತರ್‌ ಕೌರ್‌ ಬ್ರಿಟಷ್‌ಸರಕಾರದ 
ರೂಪಾಯಿ ಇರಲಿ, ಔಷಧಿಯನ್ನೂ ಮುಟ್ಟ ಬಯಸಲಿಲ್ಲ ಸರಕಾರದ 
ಪರಿಹಾರ ಧನವನ್ನು ಬಹುಶಃ ಪ್ರತಿಯೊಬ್ಬರೂ ಸ್ವೀಕರಿಸಿದ್ದರು. 
"ನಮಗೆ ಬೇಕಾದದ್ದು ಪರಿಹಾರವಲ್ಲ ಸ್ವಾತಂತ್ರ್ಯ. ನಮ್ಮ ಪತಿಯ 
ರಕ್ತಕ್ಕೆ ಪರಿಹಾರವಾಗಿ ಹಣ ಪಡೆಯುವುದಿಲ್ಲ ಎಂದು ತಿರಸ್ಕರಿಸಿದ 
ವ್ಯಕ್ತಿಗಳು ಇಬ್ಬರೇ ಇಬ್ಬರು - ತಾಯಿ ಅತ್ತರ್‌ ಕೌರ್‌ ಮತ್ತು ರತನ್‌ 
ದೇವಿ. ಜಲಿಯನ್‌ವಾಲಾ ಬಾಗ್‌ ದುರಂತದ ಆ ರಾತ್ರಿ, ರತನ್‌ 
ದೇವಿಗೆ ಪತಿಯ ಹೆಣ ಸಿಕ್ಕಿದಾಗ, ಅದನ್ನು ಹೊತ್ತು ಮನೆಗೆ ತರಲು 


ಅಲ್ಲಿ ಯಾರೂ ಇರಲಿಲ್ಲ. ಸಾಯುವವರ ನೋಯುವವರ 
ಆಕ್ರಂದನದ ನಡುವೆ ಸಾವಿರಾರು ಹೆಣಗಳ ಮಧ್ಯೆದಲ್ಲಿ 


ಅಸಹಾಯಕಳಾಗಿ ಪತಿಯ ಹೆಣವನ್ನು ಬಗಲಲ್ಲಿಟ್ಟುಕೊಂಡು ಇಡೀ 
ರಾತ್ರಿಯನ್ನು ಜಲಿಯನ್‌ವಾಲಾ ಬಾಗ್‌ನಲ್ಲಿ ಕಳೆದ ಮಹಿಳೆ, 
ರತನ್‌ದೇವಿ. 


ಸರಕಾರಿ ಅಧಿಕಾರಿಗಳು ಸಾಕಷ್ಟು ಬಾರಿ ಅತ್ತರ್‌ ಕೌರ್‌ ಮನೆಗೆ 
ಬಂದು "ಮಕ್ಕಳ ಭವಿಷ್ಯಕ್ಕಾದರೂ ಪರಿಹಾರ ಧನವನ್ನು ತೆಗೆದುಕೊಳ್ಳಿ? 
ಎಂದು ಹೇಳುತ್ತಿದ್ದರು. ಅತ್ತರ್‌ ಕೌರ್‌ದು ಒಂದೇ ಉತ್ತರ 


A, 


[ 
| 
‘4 


ರ್ಯಾ 


"ಭಾರತೀಯ ನಾರಿಗೆ ಪತಿ ಭಗವಂತನ ಸ್ವರೂಪ. ಹಣಕ್ಕಾಗಿ ನನ್ನ. ೫: 


ದೇವರನ್ನು ನಾ ಮಾರುವುದಿಲ್ಲ. ನನ್ನ ಮಕ್ಕಳು ಹಸಿವಿನಿಂದ 
ಒದ್ದಾಡುವುದನ್ನಾದರೂ ನೋಡುತ್ತೇನೆ, ನನ್ನ ಪತಿಯ ರಕ್ತದ ಬೆಲೆ 
ಪಡೆದು, ಆ ಹಣದಲ್ಲಿ ಮಕ್ಕಳನ್ನು ಸಾಕಲಾರೆ.' 


ಸ ಎವಾ 5) 2 RETRACTS SNC ONESTAT RSE 


ಇದೀಗ ಮೂರು ಮಕ್ಕಳ ಸಂಸಾರದ ಪೂರ್ಣ ಹೊಣೆ ಅತ್ತರ್‌ 
ಕೌರ್‌ ಮೇಲಿತ್ತು ಆ ದಿನಗಳಲ್ಲಿ ಅತ್ತರ್‌ ಕೌರ್‌ ಖರ್ಬೂಜದ ಬೀಜ 
ತೆಗೆಯುವ ಕೆಲಸ, ಪೆಪ್ಪರಮಿಂಟ್‌ಗೆ ಲೇಬಲ್‌ ಮೆತ್ತುವ ಕೆಲಸ, ಹೀಗೆ 
ಏನೇನೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಸಂಸಾರ ನಡೆಸಿದ್ದರು. 
ಮಕ್ಕಳೂ ಒಂದಿಲ್ಲೊಂದು ಕೆಲಸಕ್ಕೆ ಕೈ ಹಾಕುವ ಅನಿವಾರ್ಯವಿತ್ತು 
ಅರೆ ಹೊಟ್ಟೆಯ ದಿನಗಳು ಅಭ್ಯಾಸವಾಗಿದ್ದವು. ಎಷ್ಟೋ ಬಾರಿ 


.. ಒಂದಿಷ್ಟು ಹುರಿದ ಕಡಲೆ ಕಾಳು ತಿಂದು ಮಲಗಿದ ದಿನಗಳಿದ್ದು. 


ಶಾಲೆಗೆ ಹೋಗುವ ಸೋಹನ್‌ ಲಾಲ್‌ ಭಾರತಿಯ ಆಸೆ ಈ ಆರ್ಥಿಕ 
ಮುಗ್ಗಟ್ಟನಲ್ಲಿ ಹೊಸಕಿ ಹೋಯಿತು. ಗಂಡು ಮಕ್ಕಳಿಬ್ಬರೂ ಎಳೆಯ 
ವಯಸ್ಸಿನಲ್ಲೇ ಹೆರವರ ಅಂಗಡಿಗಳಲ್ಲಿ ಕೆಲಸಕ್ಕೆ ನಿಂತರು. 


ಬಾಲಕ ಸೋಹನ್‌ ಲಾಲ್‌ ಬೆಳೆದಂತೆ ತಾಯಿಯೊಡನೆ ಅನೇಕ 
ಬಾರಿ "ನೌಜವಾನ್‌ ಸಭೆ'ಗಳಿಗೆ ಹೋದರು. ಅಲ್ಲಿ ಅತ್ತರ್‌ ಕೌರ್‌ 
ಯುವಕರಿಗೆ "ದೇಶಕ್ಕಾಗಿ ಹೋರಾಡಿ ಮಡಿವ' ಕರೆ ನೀಡುತ್ತಿದ್ದುದು 
ಇವರನ್ನೂ ಸ್ವಾತಂತ್ರ ಸಂಗ್ರಾಮದಲ್ಲಿ ಭಾಗಿಯಾಗುವಂತೆ 


ಮಾಡಿತು. ಅತ್ತರ್‌ ಕೌರ್‌ಗೆ ಗಾಂಧೀಜಿಯವರ ಸತ್ಯಾಗ್ರಹದಲ್ಲಿ 


ಅಟಲ ವಿಶ್ವಾಸ 1932ರಲ್ಲಿ ವಿದೇಶೀ ಬಟ್ಟೆ ಮತ್ತು ವಿದೇಶೀ 
ಹೆಂಡದ ವಿರುದ್ಧ ಪಿಕೆಟಿಂಗ್‌ ಆರಂಭವಾಗಿತ್ತು ಅತ್ತರ್‌ ಕೌರ್‌ 
ಸುತ್ತ ಮುತ್ತಲ ಹೆಂಗಸರು ಮಕ್ಕಳನ್ನು ಕೂಡಿಸಿಕೊಂಡು ಅಂಗಡಿಗಳ 
ಎದುರು ಧರಣಿ ಹೂಡಿದ್ದರು. 


ಎಷ್ಟೆಲ್ಲ ಹುತಾತ್ಮರ ಬಲಿದಾನದ ನಂತರ ದೊರೆತಿತ್ತು ಭಾರತಕ್ಕೆ 
ಸ್ವಾತಂತ್ರ್ಯ. 1952ರಲ್ಲಿ ಭಾರತ ಸರಕಾರ ಸ್ವಾತಂತ್ರ್ಯ ಸಂಗ್ರಾಮದ 
ಇತಿಹಾಸ ಬರೆಯಲು ನಿಶ್ಚಯಿಸಿದಾಗ, ಅತ್ತರ್‌ ಕೌರ್‌ ಶಿಕ್ಷಣ ಮಂತ್ರಿ 
ಮೌಲಾನಾ ಆಜಾದ್‌ ಅವರಿಗೆ ಬರೆದರು "ಸ್ವಾತಂತ್ರ್ಯ ಸಂಗ್ರಾಮದ 
ಇತಿಹಾಸವನ್ನು ಒಂದು ಕೋಣೆಯಲ್ಲಿ ಕುಳಿತು ಬರೆಯಲಾಗದು. 
ಭಾರತದ ಇಂಚು ಇಂಚು ನೆಲದಲ್ಲೂ ಸ್ವಾತಂತ್ರ್ಯ ಹೋರಾಟ 
ನಡೆದಿದೆ. ಆದ್ದರಿಂದಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ 
ದವರ ಕುಟುಂಬಗಳ ಸಂಪ ರದ ಅಗತ್ಯವಿದೆ ಜಲಿಯನ್‌ವಾಲಾ 
ಬಾಗ್‌ ದುರಂತದಲ್ಲಿ ನನ್ನ ಪತಿ ಭಾಟುರ್‌ ಭಾಟಿಯಾ ಹುತಾತ್ಮ 
ರಾದರು. ಜಲಿಯನ್‌ವಾಲಾ ಬಾಗ್‌ ಸಂಬಂಧವಾಗಿ ಬಹುಶಃ ನಾ 
ನಿಮಗೆ ಒಂದಿಷ್ಟು ಮಾಹಿತಿ ನೀಡಬಲ್ಲೆ. ಮೌಲಾನಾ ಆಜಾದ್‌, 
"ಇತಿಹಾಸ ಕಮಿಟಿ'ಯ ಕಾರ್ಯದರ್ಶಿ ಸುರೇಂದ್ರಮೋಹನ್‌ 
ಘೋಷ್‌ ಅವರನ್ನು ಅತ್ತರ್‌ ಕೌರ್‌ ಭೇಟಿಗೆ ಅಮೃತ್‌ಸರಕ್ಕೆ ಕಳುಹಿಸಿ 
ದರು. ಜಲಿಯನ್‌ವಾಲಾ ಬಾಗ್‌ ಕುರಿತಂತೆ ಅತ್ತರ್‌ ಕೌರ್‌ಗೆ ತಿಳಿದ 
ಮಾಹಿತಿಗಳನ್ನು ಪಡೆದರು. 


1956ರಲ್ಲಿ ಅಮೃತ್‌ಸರಕ್ಕೆ ಬಂದ ಮೌಲಾನಾ ಆಜಾದ್‌ ಅತ್ತರ್‌ 
ಕೌರ್‌ ಅವರನ್ನು ಭೇಟಯಾದರು. ಅವರ ಬಾಯಿಂದ Re 


ವಾಲಾ ಬಾಗ್‌ ಪ್ರಕರಣವನ್ನು ಕೇಳುತ್ತಿದ್ದಂತೆ ಮೌಲಾನಾ ಅವರ 
ಕಣ್ಣುಗಳು ತೇವವಾಗಿದ್ದವು. ಅತ್ತರ್‌ ಕೌರ್‌ ಹೊರಟು ನಿಂತಾಗ 
"ನಿಮ ಇಚ್ಛೆ ಏನಾದರೂ ಇದ್ದರೆ ತಳ ಎಂದು ಹೇಳಿದರು. "ಯಾವ 


ಸ್ವಾತಂತ ಕಾಗಿ ಸಾವಿರಾರು ಭಾರತೀಯರು ಬಲಿದಾನ ನೀಡಿ ! 
ಸರಿಯಾದ ಅರ್ಥದಲ್ಲಿ 


6% 
ಹುತಾತ್ಮರಾದರೋ, ಆ ಸ್ವಾತಂತ್ರ್ಯ 


ಪ್ರತಿಯೊಬ್ಬ ಭಾರತೀಯನಿಗೂ ದೊರೆಯಬೇಕು. ಇದೇ ನನ್ನ ಇಚ್ಛೆ' 


ಅತ್ತರ್‌ ಕೌರ್‌ ಉತ್ತರಿಸಿದ್ದರು. ಭಾರತ ಸರಕಾರ ಹುತಾತ್ಮ ಪತಿಯ ' 
ಕೂಡಾ ಅತ್ತರ್‌ ಕೌರ್‌ 


ಹೆಸರಿನಲ್ಲಿ ನೀಡಲು ಬಂದ "ಪೆನ್ನನ್‌' 
ನಿರಾಕರಿಸಿದರು. "ನನ್ನ ಪತಿಯ ದೇಶಭಕ್ತಿ ಗೆ ಬೆಲೆ ತೆರಬೇಡಿ' ಎಂದರು. 


ಅಂದಿನ ಪ್ರಧಾನ ಮಂತ್ರಿ: ಜವಾಹರಲಾಲ್‌ 'ನೆಹರೂ ಕೂಡಾ ತಾಯಿ ' | 


ಅತ್ತರ್‌ ಕೌರ್‌ ಅವರನ್ನು ನೋಡಬಯಸಿದರು. ಮಕ್ಕಳೂಡನೆ 
ನೆಹರೂ ಅವರನ್ನು ಭೇಟಿಯಾದಾಗ, ಜೊತೆಗೆ ಇಂದಿರಾ ಇದ್ದರು. 


ಅತ್ತರ್‌ ಕೌರ್‌ "ಅಪರ ಬಾಯಿಂದ ಇಲ್‌ ವಾಲಾ ಬಾಗ್‌. 


ಪ್ರಕರಣವನ್ನು ಪೂರ್ಣ ಕೇಳಿ ನೊಂದರು. ನೆಹರೂ ಅವರು, 
"ನನ್ನಿ ದೇನಾದರೂ ಆಗಬೇಕಿದ್ದರೆ ಹೇಳಿ' ಎಂದು ಸ. ಅತ್ತರ್‌ 


ಕೌರ್‌ "ಹುತಾತ್ಮರಿಗೊಂದು ಸ್ಮಾರಕ ನಿಲ್ಲಿಸಬೇಕೆಂದು' ತಿಳಿಸಿದರು. 


ನೆಹರೂ ಅವರು ಅತ್ತರ್‌ ಕೌರ್‌ಗೆ ಪೆನ್ನನ್‌ ತೆಗೆದುಕೊಳ್ಳುವಂತೆ, 
ಹಿಸಾರ್‌ ಜಿಲ್ಲೆಯಲ್ಲಿ ಜಮೀನು ನೀಡುವುದಾಗಿಯೂ, ಅದನ್ನೂ 
ತೆಗೆದುಕೊಳ್ಳುವಂತೆ ಪ್ರಾರ್ಥಿಸಿದರು. ಅತ್ತರ್‌ ಕೌರ್‌ ಬಹಳಷ್ಟು 
ಸಹೃದಯತೆಯಿಂದಲೇ ಅದನ್ನು ಸಂಪೂರ್ಣ ನಿರಾಕರಿಸಿದರು. 
ದೇಶಕ್ಕಾಗಿ ದುಡಿವ, 
ಪ್ರತಿಫಲವನ್ನು ಪಡೆಯಲು ಆಕೆ ಸಿದ್ಧವಿರಲಿಲ್ಲ. 

ಜಲಿಯನ್‌ವಾಲಾ ಬಾಗ್‌ನಲ್ಲಿ ಕೆಂಪು ಕಲ್ಲಿನ 45 ಅಡಿಯ ಸ್ಥಾರಕ 
"ಹುತಾತ್ಮರ ಜ್ಯೋತಿ' ನಿರ್ಮಾಣವಾಯಿತು. 1961ರಲ್ಲಿ ಇದರ 
ಉದ್ಭಾಟನೆಗೆ ರಾಷ್ಟ್ರಪತಿ ಡಾ।। ರಾಜೇಂದ್ರ ಪ್ರಸಾದ್‌ ಅಮೃತ್‌ಸರಕ್ಕೆ 
ಬಂದರು. ಅವರೂ ಅತ್ತರ್‌ ಕೌರ್‌ ಅವರನ್ನು ಭೇಟಯಾಗ 
ಬಯಸಿದರು. ತಮ್ಮ ಇಬ್ಬರೂ ಮಕ್ಕಳೊಡನೆ "ಸರ್ಕ್ಯೂಟ್‌ ಹೌಸ್‌ 
ತಲುಪಿದಾಗ ರಾಷ್ಟ ಸೃಪತಿಯವರು ಎದ್ದು ನಿಂತು ಯ ಅತ್ತರ್‌ ಕೌರ್‌ 
ಅವರ ಪಾದಕ್ಕೆ ನಮಸ್ಕರಿಸಿದ್ದರು. ಮತ್ತೆ ಹೇಳಿದ್ದರು "ಭಾಗ್‌ಮಲ್‌ 


ಭಾಟಿಯಾ ಜಲಿಯನ್‌ವಾಲಾ ಬಾಗ್‌ನ ಹುತಾತ್ಮರಾದರೆ, ನೀವು 


ನಿಮ್ಮ ಧೈರ್ಯ, ಬಲಿದಾನದ ಕಾರಣಕ್ಕೆ ಜಲಿಯನ್‌ವಾಲಾ ಬಾಗ್‌ನ 
ಜ್ಯೋತಿಯಾಗಿದ್ದೀರಿ. ನಿಮ ಗರ್ಭದಲ್ಲಿದ್ದ ಈ ಮಗ ಜಲಿಯನ್‌ 
FAR ಬಾಗ್‌ನ. ಅಭಿಮನ್ಯು. 


"ದಾಸ್ಯದ ಶ್ರಿ ೀಮಂತಿಕೆಗಿಂತ ಸ್ವಾತಂತ್ರ ದ ಬಡತನವಿರಲಿ' ಎಂದು 
ಆಯ್ದುಕೊಂಡ ಅತ್ತರ್‌ ಕೌರ್‌ "ತಮ್ಮ" ಬದುಕು ಪೂರಾ ತಮ್ಮ 
ಆದರ್ಶದಂತೆಯೇ ಬದುಕಿದರು. ಅನೇಕ ಸಮಾಜಿಕ ಕಾರ್ಯಗಳಲ್ಲಿ 
ತೊಡಗಿದ ಅತ್ತರ್‌ ಕೌರ್‌ 1964ರಲ್ಲಿ ಚಿರ ನಿದ್ರೆಯಲ್ಲಿ ಮಲಗಿದರು. 


ಮಡಿವ ದೇಶಭಕ್ತಿಗೆ ಯಾವುದೇ ಬಗೆಯ ' 


ಅಮೃತ್‌ ಸರದ ಸಣ್ಣ ಗಲ್ಲಿಯ ಆ ಮನೆಯಲ್ಲಿ ಸೋಹನ್‌ ಲಾಲ್‌ 
ನನ್ನೆದುರು ತಮ್ಮ ತಾಯಿಯ ಕತೆ ಹೇಳುತ್ತಿದ್ದಂತೆ, ಸ್ವಾತಂತ್ರ, 
ಸಂಗ್ರಾಮದಲ್ಲಿ ಅಪರೋಕ್ಷವಾಗಿ ಭಾಗಿಯಾದ ಅತ್ತರ್‌ ಕೌರ್‌ ಅಂಥ 
ಸಾವಿರಾರು ಮಹಿಳೆಯರ ಚಿತ್ರ ನನ್ನ ಕಣ್ಣೆದುರು ತೆರೆದುಕೊಂಡಿತು. 


! ಸ್ವತಃ ವಿದ್ಯಾಭ್ಯಾಸದ ಅವಕಾಶವಿಲ್ಲದೆ, ಕಡು ಬಡತನದಲ್ಲಿ 


ಬಾಲ್ಯವನ್ನೆಲ್ಲ ಕಳೆದು ಇಂದು ಒಂದು ಸಣ್ಣ ಎಲೆಕ್ಟ್ರಿಕಲ್‌ ಅಂಗಡಿ 
. ಇಟ್ಟುಕೊಂಡು ಈಗಲೂ ದುಡಿಯುತ್ತಿರುವ ಆ ವೀರಮಾತೆಯ ಮಗ 


ಸೋಹನ್‌ ಲಾಲ್‌ ಭಾರತಿ, ತಮ್ಮ ತಾಯಿಯ ಅದರ್ಶವನ್ನೇ 


ಪಾಲಿಸಿದವರು. ಸ್ವತಃ ಸ್ವಾತಂತ್ರ್ಯ ಯೋಧರಾದರೂ ಅದರ ಯಾವ 
ಲಾಭವನ್ನೂ ಪಡೆಯಲಿಲ್ಲ. ಜಲಿಯನ್‌ವಾಲಾ ಬಾಗ್‌ ಕುರಿತು, 
ತಾಯಿಯನ್ನು ಕುರಿತು ಅತ್ಯಂತ ಭಾವುಕರಾಗುವ, ಅತ್ಯಂತ 
ಆಸ್ಥೆಯಿಂದ ತಾಯಿಯ ಮಾತುಗಳನ್ನು ನೆನೆಪು ಮಾಡಿಕೊಂಡು 
ಹೇಳುವ ಸೋಹನ್‌ ಲಾಲ್‌ ಭಾರತಿಯವರೊಡನೆ, ಅವರ ತಂದೆ 
ಹುತಾತ್ಮ ಭಾಗಮಲ್‌ ಭಾಟಿಯಾ ಹೆಸರಿನ ರಸ್ತೆಯ ಮೂಲಕ 


ಕೈಕೊಳ್ಳುವವರು ಬೇಕು. 


ಸ್ವಾತಂತ್ರ ಸ ೫ ಮಹಿಳೆಯೆರ ಚಿಂತನೆಯಲ್ಲಿ 


"“ ಉಚ್ಚಶಿಕ್ಷ್ಮಣ-ರಾ ಜಕೀಯ ಕ್ಷೇತ್ರಗಳಲ್ಲಿ ಹೀಗೆ ಕೆಲವು ಸೌಕರ್ಯಗಳು ದೊರೆತಿದ್ದರೂ, ಭಾರತೀಯ ಸ್ತ್ರೀ 
ಸಮುದಾಯದ ಸಾರ್ವತ್ರಿಕ ಉನ್ನತಿಯ ಪ್ರಶ್ನೆಯ ಅಂಚನ್ನು ಮಾತ್ರ ಮುಟ್ಟಿದಂತಿದೆ. ಕಾಯದೆ ಮಂಡಲಗಳಲ್ಲಿ 
ಕೆಲವು ಹೆಣ್ಣು ಮಕ್ಕಳು ಕುಳಿತುಕೊಳ್ಳುವುದರಿಂದ ಕೆಲವು ಸಾವಿರ ಮಹಿಳೆಯರು ಪಧವೀಧರರಾಗುವುದರಿಂದ, 
ನೂರಕ್ಕೆ ಮೂರರಷ್ಟು ಸಾಕ್ಟರರಾಗುವುದರಿಂದ ಈ ಚಳವಳಿಯ ಧ್ಯೇಯ ಪೂರ್ತಿಯಾಯಿತೆಂದು ಯಾರೂ 
ಹೇಳಲಾರರು. ಅಜ್ಞಾನಾಂಧಕಾರದಲ್ಲಿ ಮುಳುಗಿದ ೯೭೫% 
ದುಡಿಯುವ ೯೦% ಸ್ತ್ರೀಯರ ಉನ್ನತಿಯಾದಾಗಲೇ ಈ ಪ್ರಶ್ನೆಯು ಬಿಡುವದು. ಆದುದರಿಂದ ಹೆಚ್ಚು 
ಭಾಗ್ಯಶಾಲಿಗಳಾದವರು ಶಿಕ್ಚಣ-ಸಂಪತ್ತು ಇತ್ಯಾದಿ ಕಾರಣಗಳಿಂದ ಹೆಚ್ಚಿನ ಸಂಖ್ಯೆ ಸೌಕರ್ಯಗಳನ್ನು 
ಅನುಭವಿಸುವವರು ತಮ್ಮ ನಿರ್ಭಾಗ್ಯ ಭಗಿನಿಯರ ಸೇವೆಗಾಗಿ ಮುಂದಕ್ಕೆ ಬರುವುದು ಅಗತ್ಯವಿದೆ. ಪ್ರೌಢ ಶಿಕ್ಷಣ 
ಆರೋಗ್ಯ ಪ್ರಚಾರ ಶಾಲೆಗಳಲ್ಲಿಯ ಶಿಕ್ಷಣದಲ್ಲಿ ಕಂಡು ಬರುವ ಕೊಳೆ ಹಾಳುಗಳ ಪ್ರತಿಬಂಧ, ಸಾಮಾಜಿಕ 
ಸುಧಾರಣೆಗಳಿಗೆ ಅನುಕೂಲ ವಾತಾವರಣದ ನಿರ್ಮಾಣ, ದುಃಖ-ದಾರಿದ್ರ್ಯಗಳ ನಿವಾರಣೆ - ಇವೇ ಮೊದಲಾದ 
ವಿವಿಧ ಕ್ಷೇತ್ರಗಳಲ್ಲಿ ಆತ್ಮ ಸಂತೋಷದಿಂದ ಕೆಲಸ ಮಾಡಲು ಸಿದ್ಧರಾಗಿದ್ದ ಕಾರ್ಯಕತ್ತಿೀಯೆರ ಪ್ರಚಂಡ 
ಪಡೆಯು ನಮಗೆ ಬೇಕಾಗಿದೆ. ಉಪಕಾರದ ಭಾವನೆಯಿಂದಲ್ಲ, “ಸಾಮಾಜಿಕ ಕಾರ್ಯಕರ್ತ$ಿ ಎಂಬ 
ಅಲಂಕಾರದ ಹೆಸರನ್ನು ಪಡೆಯುವ ಸಲುವಾಗಿಯಲ್ಲ - ಅಂತಃಕರಣದ ಆಸ್ಥೆಯಿಂದ ಈ ಕೆಲಸವನ್ನು 


ಸುಲ್ತಾನಾ ಮೀರ ಅಮಿರುದ್ದೀನ ""ರೋಶನೀ'' (ಅಖಿಲ ಭಾರತ ಮಹಿಳಾ ಪರಿಷತ್ತಿನ ಮುಖವಾಣಿ ಪತಿ,ಕೆ) 


ಹಾಯ್ದು ಬಾಗ್‌ಗೆ ಬಂದಾಗ, ಜಲಿಯನ್‌ವಾಲಾ ಬಾಗ್‌ ಮತ್ತೊಮ್ಮೆ 
ಜೀವ ಪಡೆದಿತ್ತು ಅತ್ತರ್‌ ಕೌರ್‌ ಪತಿಯ ಹೆಣವನ್ನು ಕಂಡ ಆ 
ಖರ್ಜೂರದ ಮರದ ಬಳಿಗೆ ಕರೆದೊಯ್ದರು, ಅವರು ಬರೆದಿದ್ದ 
"ಜಲಿಯನ್‌ವಾಲಾ ಬಾಗ್‌ ಕೀ ಖೂನಿ ಧರತೀ ಔರ್‌ ಮೇರೆ 
ಮಾತಾ-ಪಿತಾ' ಪುಸ್ತಕಕ್ಕೆ ಸಹಿ ಹಾಕಿ ನನ್ನ ಕೈಗಿಟ್ಟರು. 

ಇಂದು ಅಮೃತ್‌ಸರದ ಮುಖ್ಯ ರಸ್ತೆಯೊಂದು "ಅತ್ತರ್‌ ಕೌರ್‌' 
ಹೆಸರು ಹೊತ್ತಿದೆ. ಸ್ವಾತಂತ್ರ, ಸಂಗ್ರಾಮದಲ್ಲಿ ನೇರವಾಗಿ ಧುಮುಕಿ” 
ಹುತಾತ್ಮರಾದ ಸಾವಿರಾರು ಜನರಂತೆ, ಇತಿಹಾಸದ ಪುಟಗಳಲ್ಲಿ 
ಅದೃಶ್ಯರಾಗಿ, ಎಲ್ಲಿಯೂ ದಾಖಲಾಗದಿದ್ದರೂ ಸ್ವಾತಂತ್ರ್ಯ 
ಸಂಗ್ರಾಮದಲ್ಲಿ ಗಂಡ ಮಕ್ಕಳನ್ನು ಬಲಿಕೊಟ್ಟು ದಿಟ್ಟವಾಗಿ 
ಸ್ವಾಭಿಮಾನದಿಂದ ಬದುಕಿ, ಸ್ವಾತಂತ್ರದ ಕನಸು ಕಂಡ ಅತ್ತರ್‌ ಕೌರ್‌ 
ಅಂಥಾ ಸಾವಿರಾರು ಮಹಿಳೆಯರಿದ್ದಾರೆ. ಇವರೆಲ್ಲರ ತ್ಯಾಗದ 
ಬಲಿದಾನದ ಬುನಾದಿಯ ಮೇಲೆ ನಿಂತಿದೆ. ನಮ್ಮ ಇಂದಿನ ಸುವರ್ಣ 
ಸ್ಥಾಶಂತ್ರ್ಯ ಈ 


ಸ್ತ್ರೀಯರ ಮತ್ತು ಹೊಲ-ಕಾಖಾ €೯ನೆಗಳಲ್ಲಿ. 


(- ಸಂಗ್ರಹ : ಶ್ಯಾಮಲಾದೇವಿ ಬೆಳಗಾಂವಕರ) 


ಸ್ಪಾ ಲಿಶಂತ್ರ್ಯ -50ರ ನೆನಪಿಗೆ ಸ್ಥಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆ 
- ಓಂದು ಸಂವಾದವನ್ನು ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರವು 
ನವ ಕರ್ನಾಟಕ ಪ್ರಕಾಶನ ಸಂಸ್ಥೆಯೊಂದಿಗೆ ಇತ್ತೀಚೆಗೆ ಏರ್ಪಡಿಸಿತ್ತು. 
ಈ ಸಂದರ್ಭದಲ್ಲಿ ಅಚಲದ ಸ್ವಾತಂತ್ರ್ಯ ವಿಶೇಷ ಸಂಚಿಕೆಯನ್ನು 


ಖ್ಯಾತ ಸಾಹಿತಿ ಶ್ರೀ ವ್ಯಾಸರಾಯಬಲ್ಲಾಳರು ಬಿಡುಗಡೆ ಮಾಡಿದರು. 


ಸಭೆಯನ್ನುದ್ದೇಶಿಸಿ ಮಾತನಾಡಿದ ಹಿರಿಯ ಗಾಂಧಿವಾದಿ ಶ್ರೀಮತಿ 
ಮಹಾದೇವಿ ತಾಯಿಯವರು ತಮ್ಮ ಹೋರಾಟದ ಅನುಭವಗಳನ್ನು 
ಸಭಿಕರೊಂದಿಗೆ ಹಂಚಿಕೊಂಡರು. ಇಂದು ಮಾನವೀಯತೆ 
ಯೊಳನ್ನೊಳಗೊಂಡ ಸಂಸ್ಕೃತಿಯು ನತಿಸುತ್ತಿರುವುದಕ್ಕೆ ಖೇದ 
ವ್ಯಕ್ತಪಡಿಸಿದ ಮಹಾದೇವಿ ತಾಯಿಯವರು, ಉತ್ತಮ ಮೌಲ್ಯಗಳು 
ಪುನರುಜ್ಜೀವಗೊಳ್ಳುವವರೆಗೆ ನಾವು ಹೋರಾಡಿ ಪಡೆದ ಸ್ವಾತಂತ್ರ್ಯಕ್ಕೆ 
ಅರ್ಥವಿಲ್ಲ ಎಂದು ಅಭಿಪ್ರಾಯ ಪಟ್ಟರು. 


ಮತ್ತೊಬ್ಬ ಹಿರಿಯ ಗಾಂಧಿವಾದಿಯಾದ ಶ್ರೀ ಹೆಚ್‌.ಎಸ್‌. 
ದೊರೆಸ್ವಾಮಿಯವರು ಬ್ರಿಟಿಷರನ್ನು ಹೋರಾಟದಿಂದ ಓಡಿಸಿದ ನಾವು 
ಇಂದು ಬಹುರಾಷ್ಟ್ರೀಯ ಕಂಪೆನಿಗಳಿಗೆ ಆಹ್ವಾನ ನೀಡಿದ್ದೇವೆ. 
ಭಾರತವನ್ನು ಆವರಿಸಿರುವ ಈ ದಾಸ್ಯದ ವಿರುದ್ಧದ ಹೋರಾಟ 
ಇಂದಿನ ಮುಖ್ಯ ಸವಾಲಾಗಿದೆ, ಎಂದು ಅಭಿಪ್ರಾಯಪಟ್ಟು 
ಶ್ರೀಯುತ ದೊರೆಸ್ವಾಮಿಯವರು ಅಂದು ಹೋರಾಟದಲ್ಲಿ 
ಭಾಗಿಯಾದ ಮಹಿಳೆಯರ ಸಾಧನೆಗಳನ್ನು ಗುರುತಿಸಿದರು. 


ಸ್ವಾತಂತ್ರ್ಯ್‌ ಹೋರಾಟದ ಕಾಲದಿಂದ ಇಂದಿನವರೆಗೂ 
ಸಾರ್ವಜನಿಕ ಜೀವನದಲ್ಲಿ ಕ್ರಿಯಾಶೀಲವಾಗಿರುವ ಶ್ರೀಯುತ ಎಂ.ಎ. 


ಸಾ್‌ವಮ ಪಾಟ: ನಾಗರಾಜ ಅರಶದ ನ 


ಸೇತುರಾವ್‌ರವರು ಸ್ವಾತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದ 


ಸ್ತ್ರೀಯರ ಹೋರಾಟದ ವಿವಿಧ ಸ್ವರೂಪಗಳನ್ನು ತಮ್ಮ ಅನುಭವದ 


ನೆಲೆಯಿಂದ ಗುರುತಿಸಿದರು. 


ಸ್ವಾತಂತ್ರ್ಯ, ಚಳುವಳಿಯ ಸಂದರ್ಭದಲ್ಲಿ ಹೋರಾಟದಲ್ಲಿ 
ಭಾಗವಹಿಸಿರದಿದ್ದರೂ ಬಾಲಕಿಯಾಗಿದ್ದಾಗಿನಿಂದಲೂ ಗಾಂಧಿ 
ಆದರ್ಶದಿಂದ ಸ್ಫೂರ್ತಿಗೊಂಡು ನಂತರ ಸ್ವಾತಂತ್ರಾ ನಂತರವೂ 
ಶ್ರೀಮತಿ ಎಸ್‌.ಜಿ. ಸುಶೀಲಮ್ಮನವರು ಇಂದಿನ ಹೋರಾಟದ ಅಗತ್ಯತೆ 


ಮತ್ತು ಸ್ವರೂಪಗಳನ್ನು ಕುರಿತಂತೆ ಚರ್ಚಿಸಿದರು. 


ಸಭೆಯ ಕೊನೆಯಲ್ಲಿ ಆಗ ಭಾರತಕ್ಕೆ ಭೇಟ ನೀಡಲಿದ್ದ ಎಲಿಜಬೆತ್‌ 
ರಾಣಿಯ ಸಂದರ್ಭವನ್ನು ಕುರಿತಂತೆ ಒಂದು ನಿರ್ಣಯವನ್ನು 
ಚರ್ಚೆಯ ನಂತರ ತೆಗೆದುಕೊಳ್ಳಲಾಯಿತು: 


"ನಮ್ಮ ದೇಶವು ಸ್ವಾತಂತ್ರ್ಯ ಸುವರ್ಣೋತ್ಸವವನ್ನು 
ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ದೇಶದ ದಾಸ್ಯಕ್ಕೆ 
ಕಾರಣವಾದ ಸಾಮ್ರಾಜ್ಯಶಾಹಿಯ ಪ್ರತೀಕವಾದ ರಾಣಿ 
ಎಲಿಜಬೆತ್‌ಳನ್ನು ನಮ್ಮ ದೇಶದ ಸರ್ಕಾರಿ ಅತಿಥಿಯಾಗಿ 
ಪರಿಗಣಿಸಿರುವುದನ್ನು ಈ ಸಭೆ ಪ್ರತಿಭಟಿಸುತ್ತದೆ. ಆಕೆಯು 
ಜಲಿಯನ್‌ವಾಲಾಬಾಗಿಗೆ "ಭೇಟಿಯಿತು' ಪುಷ್ಟಗುಚ್ಛವನ್ನಿ ರಿಸುವುದು 


ಕೇವಲ ಅಪ್ರಾಸಂಗಿಕ ಮತ್ತು ಔಪಚಾರಿಕವೆಂದು ತೋರುತ್ತಿದೆ. ನಮ್ಮ . : 


ಹುತಾತ್ಮರಿಗೆ ಈ ಕೃತ್ರಿಮ ಗೌರವ ತೋರಿಸುವ ಪ್ರಸಂಗವನ್ನು -ಈ 
ಸಭೆಯು ವ್ಯಥೆಯಿಂದ ಗಮನಿಸುತ್ತದೆ. ಮತ್ತು ಈ ರೀತಿಯ ಸನ್ನಿವೇಶಕ್ಕೆ 
ಕಾರಣರಾದವರನ್ನು ಈ ಸಭೆಯು ತೀವ್ರವಾಗಿ ಖಂಡಿಸುತ್ತದೆ.'' 


ಕ್ರಾಂತಿಯ ಒಂದು ಕಿಡಿ - ಅಲಿಡಾ ಗೆವಾರ 


ನವಂಬರ್‌ 1ನೇ ತಾರೀಖು, ಸೆಂಟ್ರಲ್‌ ಕಾಲೇಜಿನ ಸೆನೆಟ್‌ 
ಹಾಲ್‌ ತುಂಬಿ ತುಳುಕಿತ್ತು ಒಂದು ಇಂಚು ಜಾಗವೂ ಬಿಡದಂತೆ 
ಕೂತ, ನಿಂತ ಜನ. ದೇಶದಾದ್ಯಂತ, ಜಗತ್ತಿನಾದ್ಯಂತ ನಡೆಯುತ್ತಿರುವ 


ಚೆಗೆವಾರ ಹುತಾತ್ಮರಾದ 30ನೇ ವರ್ಷದ ಸಂದರ್ಭದಲ್ಲಿ ಚಿ ಅವರ 


ಪುತ್ರಿ ಡಾ॥ ಅಲಿಡಾ ಗೆವಾರ ಬೆಂಗಳೂರಿಗೆ, ಆಗಮಿಸಿದ್ದರು. 
ೈ "ಕ್ಯೂಬಾದ ಹೋರಾಟ ನಮ್ಮ ಹೋರಾಟ ಎಂದು ಜಗತ್ತಿನ ಶೋಷಿತ 
ಜನತೆಯೆಲ್ಲವೂ ಗುರುತಿಸಿಕೊಳ್ಳುತ್ತಿರುವ, "ಸಮಾಜವಾದ ಇಲ್ಲವೇ 
ಸಾವು' ಎಂದು ವಸಾಹತುಶಾಹಿ. "ವಿರುದ್ಧ ಹೋರಾಟಕ್ಕೆ ಬೆಂಬಲ 
ಸೂಚಿಸುತ್ತಿರುವ ಸಮಯ. ಕ್ಯೂಬಾ ಸೌಹಾರ್ದತಾ ಸಮಿತಿ 
ಏರ್ಪಡಿಸಿದ ಈ ಕಾರ್ಯಕ್ರಮದಲ್ಲಿ ಅಸಂಖ್ಯ ಸಂಘಟನೆಗಳು 
ಅಲಿಡಾ ಅವರಿಗೆ ಕ್ರಾಂತಿಕಾರಿ ಸ್ವಾಗತ ಕೋರಿದವು. 


ಕ್ರಾಂತಿಗಾಗಿ ಹೆಂಡತಿಯನ್ನು, ನಾಲ್ಕು ಎಳೆಯ ಮಕ್ಕಳನ್ನು ಬಿಟ್ಟು 
ಹೋಡ ನಿಮ್ಮ ತಂದೆ ಚೆ ಅವರ ವರ್ತನೆ ತುಂಬಾ ಕ್ರೌ ರ್ಯದ್ರು “ಎಂದು 
ನಿಮಗನಿಸುವುದಿಲ್ಲವೆ?' ಹಾಗೆಂದು ಅಲಿಡಾ ಅವರನ್ನು ಹಿಂದೊಮ್ಮೆ 
ಪತ್ರಕರ್ತರೊಬ್ಬರು ಕೇಳಿದಾಗ, “ಇಲ್ಲ ಸಾಮಾಜಕ್ಕಾಗಿ, ಕ್ರಾ ಂತಿಗಾಗಿ 
ಅರ್ಪಿತವಾದ ಅವರ ಬದುಕು ಜನರಿಗೆ ಸ'ಸೇರಿದ್ದಾಗಿತ್ತು. ಜನರತ್ತಲ ನಿಷ್ಠೆ 
ಅವರ ಮೊದಲ ಆದ್ಯತೆ ಆಗಿತ್ತು ನಾವು, ಕುಟುಂಬ ಎರಡನೆಯದು. 
ನನಗಿರುವ ಒಂದೇ ಪಶ್ಚಾತ್ತಾ ಪವೆಂದರೆ, ನನ್ನ ತಂದೆಯ 
ಹೋರಾಟದಲ್ಲಿ ಸೇರುವಷ್ಟು ನಾನು ಆಗ ದೊಡ್ಡವಳಿರಲಿಲ್ಲ ಎಂಬುದು 
ಮಾತ್ರ' ಎಂದು ಉತ್ತರಿಸಿದ ಅಲಿಡಾ, ಚೆ ಹೊತ್ತಿಸಿದ ಕ್ರಾಂತಿಯ ಕಿಡಿ 
ಆರದೆ ಹೊಸ ಹೀಳಿಗೆಯಲ್ಲಿ ಹರಿದು ಬಂದ ಪ್ರತೀಕವಾಗಿದ್ದಾ ರೆ. 


ಡಾ॥ ಅಲಿಡಾ ವೃತ್ತಿ! ಯಿಂದ ಶಿಶು ವೈದ್ಯೆ. ಹವಾನಾದ "ನ ನ್ಯಾಷನಲ್‌ 
ಚಿಲ್ಡ್ರನ್ಸ್‌ ಹಾಸ್ಟಿ ಟಲ್‌ ನಲ್ಲಿ ಕೆಲಸ. ಚೆ ಅವರ ವಿಚಾರಗಳನ್ನು ಕ 
ಸಂದೇಶವನ್ನು ಸಾರಲು ಅವರು ಈ ಯಾತ್ರೆ ಕೈಗೊಂಡಿದ್ದರು. ಸೆ ಸನೇ 
ಹಾಲ್‌ನಲ್ಲಿ ಕಕ್ಕಿ ರಿದ ಜನ ಅವರನ್ನು ಹೂವಿನ 'ಹಾರಗಳಲ್ಲಿ 
ಶಾಲುಗಳನ್ನು ಹೊದಿಸಿ, ತಮ್ಮ ಪ್ರಿ ತಿಯನ್ನು ಅಭಿವ್ಯಕ್ತಿಸಿದರು. ಇಷ್ಟು 
ಜನರ ಸ್ನೇಹದಲ್ಲಿ ಮಿಂದು ಅಲಿಡಾ ಮಾತನಾಡಿದರು. 

"ಈ ಪುಷ್ಪವೃಷ್ಟಿ ನೋಡಿಮತ್ತೊಮ್ಮೆ ನನಗೆ ಅಚ್ಚರಿಯಾಗುತ್ತಿದೆ. ನನಗೆ 
ಹೂಮಳೆಪ್ರೀತಿ, ವಾತ್ಸಲ್ಯದ ಸಂಕೇತ. ನಿಮಗೆಧನ್ಯವಾದವನ್ನುಹೇಳಲು 
ನನ್ನಲ್ಲಿ ಪದಗಳಿಲ್ಲ ಅಮರಿಕೆ ಕ್ಯೂಬಾಕ್ಕೆ ನಿರ್ಬಂಧನೆ ಹೇರಿರುವ ಈ 
ಸಮಯದಲ್ಲಿ ಕ್ಕೂಬಾದೊಡನೆ "ಏಕಮತ್ಯ ತೋರಿಸುವುದು ಬಹಳ 
ಮುಖ್ಯ ಈಕೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು. 


"ನನ್ನ ತಂದೆ ಅರ್ಜೆಂಟೈನಾದಲ್ಲಿ ಜನಿಸಿದರು. ಮಗುವಾದಾಗಲೇ 
ಅವರನ್ನು ಉಬ್ಬಸ ಕಾಡಿತು. ಆದರೂ ನನ್ನ ತಂದೆ, ಕ್ಯೂಬಾದ 
ಹೋರಾಟಗಾರರಲ್ಲಿ ಮೊದಲಿಗರಾಗಿ ಚರಿತ್ರೆಗೆ ಸೊಳರೋಡನು: 
ಕ್ಯೂಬಾದ ಕ್ರಾಂತಿಯನ್ನು ಜಗತ್ತಿಗೆ ಕೊಂಡೊಯ್ದ ವ್ಯಕ್ತಿ ನನ್ನ ತಂದೆ. 


ಆ ಲ ಫ್‌ [ಮ್ನ ಜಿ ಅಚಲ 


"ನನ್ನ ತಂದೆಯ ಒಂದಂಶ ಬಹಳ ಸುಂದರವಾಗಿತ್ತು. ಆತ 


ಪ್ರೀತಿಸುವ ಅಖಂಡರಕ್ತಿಯ ವ್ಯಕ್ತಿ. ಗೆಳೆಯರೊಡನೆ ಹಾಸ್ಯ ಮಾಡಬಲ್ಲ 


ಸ್ನೇಹಿತ. ಸಣ್ಣ ಮಕ್ಕಳತ್ತ ಎಲ್ಲಿಲ್ಲದ ಮೃದು ಪ್ರೀತಿ. ಬದುಕನ್ನು 
ಅತ್ಯಂತ ಉತ್ಕಟವಾಗಿ ಔದುಕಿದಾತ. ನನ್ನ ಈ ಬಗ್ಗೆ ನನಗೆ 
ನಿನಪಿರುವುದು ಇವೇ ಅಂಶಗಳು. 


ಸದಾ ತಮ್ಮ ಕಾಮ್ರೇಡ್‌ಗಳೂಡನೆ, ತಮ್ಮ ಕುಟುಂಬದೊಡನೆ 
ತಮ್ಮ ಪ್ರತಿದಿನದ ವಿಷಯಗಳನ್ನು ಚಿಂತನೆಗಳನ್ನು ಹಂಚಿಕೊಳ್ಳ 
ಬರಸದ ವ್ಯಕ್ತಿ. ಜಗತ್ತಿನ ಯಾವುದೋ ಮೂಲೆಯಿಂದ ನನ್ನ 
ತಂದೆ ಕಳುಹಿಸಿದ ಪೋಸ್ಟ್‌ ಕಾರ್ಡ್‌ ನೋಡಿದಾಗ, ಆತನ 
ಮಮತೆಯ ಆ ಕೋಮಲತೆಯ ಅನುಭವ ನನಗಾಗಿತ್ತು. ಒಮ್ಮೆ 


ಆತ ನನಗೆ ಬರೆದ ಪತ್ರದಲ್ಲಿ ಕ್ಯೂಬಾದ ರಕ್ಷಣೆಯ ಬಗ್ಗೆ 


ಬರೆದಂತೆಯೇ, ಪ್ರಾಣಿ, ಪಕ್ಷಿಗಳ ರಕ್ಷಣೆಯ ಬಗ್ಗೆಯೂ 
ಬರೆದಿದ್ದರು. ನಾವು ಮಕ್ಕಳು. ದೇಶದ ಬಗ್ಗೆ ಏನೆಲ್ಲ 
ತಿಳಿಯಬೇಕೋ ಅದೆಲ್ಲವನ್ನು ಬರೆಯುತ್ತಿದ್ದರು. ನಮ್ಮೆಲ್ಲರಿಗೆ ಶಿಕ್ಷಣ 
ನೀಡುವತ್ತ ಅವರ ಒಂದಿಷ್ಟು ಯತ್ನವಿತ್ತು. 'ಅದರೆ ಅವರ ಬಳಿ ಇದ್ದ 
ಸಮಯ ಅಲ್ಲವೆಂದು ಅವರಿಗೆ ತಿಳಿದಿತ್ತು 


"ನನ್ನ ಸೋದರನಿಗೊಂದು ಕಟ್ಟ ಅಭ್ಯಾಸವಿತ್ತು ಶಾಲೆಯಲ್ಲಿ ಆತ 
ಕೆಟ್ಟ ಪದಗಳನ್ನು ಬಳಸುತ್ತಿದ್ದ. ಇದನ್ನು ತಿಳಿದ ತಂದ ಆತನಿಗೊಂದು 
ಪತ್ರೆ ಬರೆದರು. ಜೆ ಬಳಿ `ಒಂದು ಮೊಸಳೆ ಇದೆ. ನೀ ಶಾಲೆಯಲ್ಲಿ ಕೆಟ್ಟ 
ನತು ಆಡಿದಾಗೆಲ್ಲ ಅ ನನ್ನನ್ನು ಕಚ್ಚಿ ಬಿಡುತ್ತದೆ”. ಆತ ಅಷ್ಟು "ಸರಳ 
ವ್ಯಕ್ತಿ ಯಾಗಿದ್ದರು. ನಮ್ಮ ಲ್ಲಿ ಯಾರೊಬ್ಬರೂ ಆತನಾಗಬಲ್ಲಷ್ಟು' ಸರಳ 
ವ್ಯ ಚಿ ಅವರ ವೈಶಿಷ್ಟ *ವಿದೃದ್ದೇ ಇಲ್ಲಿ. ಒಬ ಸ್ರಿ ಮನುಷ್ಯ, ನ ನಮ್ಮಂಥಹ 
ಯಾರೊಬ್ಬನೇ ಕ್ತಿ ಅತ ಬಯಸಿದರೆ. ಆತನಲ್ಲಿ ವಿ ಆತ್ಮಸ್ಥೈ! ರ್ಯವಿದ್ದರೆ, 


- ಆತ ಜನರನ್ನು ಪ್ರೀತಿಸಬಲ್ಲವನಾದರೆ, ಆತ ಜನತೆಗಾಗಿ ತನ್ನ 


ಪ್ರಾ ಣವನ್ನು ನ್ಯೂನ ಕೊಡಬಲ್ಲ ಎಂದು ಚಿ ನಂಬಿದ್ದರು. ನಮ್ಮಲ್ಲಿ 


ಯಾರೊಬ್ಬರೂ ಚಿ ಆಗಬಲ್ಲೆವು, ನಾವು ಬಯಸಬೇಕಪ್ಪೆ ನಾವು 


ಪ್ರಯತ್ನಿಸಬೇಕಷ್ಟೆ ನನ್ನ ತಂದೆ ಉತ್ಕಟವಾಗಿ ಪ್ರಿ ತಿಸಬಲ್ಲ ಕೆಂಪೂರ್ಣ 
ವ್ಯಕ್ತಿಯಾಗಿದ್ದರು. ಇದೇ ಆತನ ಅತ್ಯಂತ ಪ್ರಮುಖ ಗುಣವಾಗಿತ್ತು. 
ಸಾಮ್ರಾ ಜೃಶಾಹಿಯ ಅತ್ಯಂತ ಫೌರ್ಯ ದಿಂದ, ಹೇಡಿತನದಿಂದ 
ಕೊಲ್ಲಲ್ಪಟ್ಟ ಈ ಮನುಷ್ಯ, ಸತ್ತು ಮೂವತ್ತು ವರ್ಷಗಳಾದರೂ 


ಕ್ಯೂಬಾದಿಂದ ಇಷ್ಟು ದೂರದ ಈ 'ಜೀಶದಲ್ಲಿನ್ನೂ ಜೀವಂತವಿದ್ದಾನೆ. _ 


ಆತನನ್ನು ಕೊಂದ ಜನ, ಆತನ ನೆನಪನ್ನು, ಆತನಿತ್ತ ಸ್ಫೂರ್ತಿಯನ್ನು 
ಕ್ರಾಂತಿಯ ಕಿಡಿಯನ್ನು ಕೊಲ್ಲದಾದರು.' 

ಚಿ ಗೆವಾರ ಅವರ ಕ್ರಾಂತಿಯ ಮುಖವನ್ನಷ್ಟೇ ತಿಳಿದ 
ನಮ್ಮೆದುರು, ಅಲಿಡಾ, ತಮ್ಮ ತಂದೆಯ ಅತ್ಯಂತ ವೈಯುಕ್ತಿಕವಾದ 
ನೆನಪುಗಳನ್ನು ಮಮತೆಯ ಮುಖಗಳನ್ನು ತೆರೆದಿಟ್ಟರು. ೨ 


ಸವಾ ಾಸಾಗಾಾಘ)ಘ/:ಗಔಗಸಗಾಗಗಾಗಗಕಕಾಣಗಾ /):ಾ 


4 


ಮಹಿಳೆಯರ ಮೇಲೆ ದಾಳಿ ವಿರೋಧಿಸಲು 


ಮಹಿಳಾ ಆರೋಗ್ಯ ರಕ್ಷಣಾ 


ಅಚಲ ಸಂಪಾದಕ ಬಳಗವು ಹೊರತಂದ 'ಕ್ವನಕ್ರೀನ್‌ ಭಯಾನಕ ಗರ್ಭನಿರೋಧಕ ' ಹೊತ್ತಿ; ಗೆಯನ್ನು ಡಾ|। ಎಚ್‌. ಗಿರಿಜಮ್ಮ ಬಿಡು 


1991ರಿಂದ ಈಚಿನ ದಿನಗಳಲ್ಲಿ ಭಾರತ ಸರ್ಕಾರ ವಿಶ್ವಬ್ಯಾಂಕ್‌, 
ಐ.ಎಂ.ಎಫ್‌ ಇತ್ಯಾದಿಗಳ ಒತ್ತಾಯಕ್ಕೆ ಮಣಿದು, ಖಾಸಗೀಕರಣ 
ಉದಾರೀಕರಣ ಜಾಗತೀಕರಣ ಇತ್ಯಾದಿ ಮಂತ್ರಗಳನ್ನು ಪಠಿಸುತ್ತಾ 
ದೇಶದ ಮಾರುಕಟ್ಟೆಯನ್ನು ವಿದೇಶಿ ಉದ್ಯಮಗಳಿಗೆ ಮುಕ್ತವಾಗಿ 
ತೆರೆದಿರುವ ಸಂದರ್ಭವನ್ನು ದುರುಪಯೋಗ ಪಡಿಸಿಕೊಂಡು 
ಹಲವಾರು ವಿದೇಶಿ ಕಂಪೆನಿಗಳು ದೇಶದ ಹಲವಾರು ಸರ್ಕಾರೇತರ 
ಸಂಸ್ಥೆಗಳ ಸಹಕಾರದಿಂದ ದೇಶದ ಜನರ ಮೇಲೆ. ಹಲವಾರು 
ಅಪಾಯಕಾರಿ ಔಷಧಗಳ ಪ್ರಯೋಗದಲ್ಲಿ ನಿರತರಾಗಿ, ಭಾರತೀಯ- 
ರನ್ನು ತಮ್ಮ ಪ್ರಯೋಗಗಳಿಗೆ ಬಲಿಪಶುಗಳನ್ನಾಗಿ ಮಾಡಿವೆ. ಈ 
ನಿಟ್ಟನಲ್ಲಿ ಬಳಕೆಗೆ ಬಂದಿರುವ "ಕ್ವಿನಕ್ರೀನ್‌' ಎಂಬ ಒಂದು ಬಗೆಯ 
ಷಧವನ್ನು ಗರ್ಭನಿರೋಧಕ ಔಷಧವಾಗಿ ಪ್ರಯೋಗಿಸುವ ಒಂದು 
ಅಪಾಯಕಾರಿ ಚಟುವಟಕೆಯನ್ನು ಸಂಘಟತವಾಗಿ ವಿರೋಧಿಸಿ 
ತಡೆಯುವ ಸಲುವಾಗಿ, ಬೆಂಗಳೂರಿನಲ್ಲಿ ಕಾರ್ಯನಿರತವಾಗಿರುವ 
ಹಲವಾರು ಮಹಿಳಾ ಸಂಘಟನೆಗಳು ಒಟ್ಟುಗೂಡಿ "ಮಹಿಳಾ 
ಆರೋಗ್ಯ ರಕ್ಷಣಾ ಸಮಿತಿ' ಎಂಬ ಸಂಘಟನೆಯನ್ನು ಸ್ಥಾಪಿಸಿ, ಮುಗ್ಧ 
ಜನರ ಮೇಲೆ ನಡೆಯುತ್ತಿರುವ ದಾಳಿಯನ್ನು ತಡೆಯಲು 
ಮುಂದಾಗಿವೆ. 


DESSERTS SSDS ಕಾಣಾ ಇವಾ ಸರದಾನಿಸಾಪಾನಸಾಹಘಸಪಾಾಕಾರ್ಯ ನಗ 


ಸಮಿತಿ ಉದ್ಭಾಟನೆ 


3 


ಗಡೆ ಮಾಡುತಿರುವುದು. 


ಈ ಉದ್ದೇಶದಿಂದ ಸಂಘಟತವಾಗಿರುವ ""ಮಹಿಳಾ ಆರೋಗ್ಯ 


ರಕ್ಷಣಾ ಸಮಿತಿ'' ಯನ್ನು ಸೆಪ್ಟೆಂಬರ್‌ 28ರಂದು ಸುಪರಸಿದ್ದ . : 


ನ್ಯಾಯವಾದಿ ಶ್ರೀಮತಿ ಹೇಮಲತಾ ಮಹಿಷಿಯವರು ಸಂಪ್ರದಾಯ 
ಬದ್ಧವಾಗಿ ಉದ್ಭಾಟಸಿದರು. ಈ ವಧಬದ್ಧ ಉದ್ಭಾಟನೆಗೂ 
ಮೊದಲೇ "ಸೆಪ್ಟಂಬರ್‌ 18 ರಂದು ಸಮಿತಿಯ ಕಾರ್ಯಕರ್ತರು ಈ 
ಅಪಾಯಕಾರಿ ಔಷಧಿಯನ್ನು ರಾಜಾರೋಷವಾಗಿ ಮಹಿಳೆಯರ 
ಮೇಲೆ ಪ್ರಯೋಗಿಸುತ್ತಿರುವ ಚಿಪ್‌ ಟ್ರಸ್ಟ್‌ ಎಂಬ ಸಂಸ್ಥೆಯ ಎದುರು 
ಪ್ರತಿಭಟನಾ ಪ್ರದರ್ಶನ ನಡೆಸಿದ್ದರು. ತಾ. 28ರಂದು ಸಮಿತಿ ಒಂದು 
ವಿಚಾರ ಸಂಕಿರಣವನ್ನು ಸಹ ಏರ್ಪಡಿಸಿತ್ತು 

ಸಂಕಿರಣದಲ್ಲಿ ಮೊದಲು ಈ ಅಪಾಯಕಾರಿ ಔಷಧಿಯು ಎಷ್ಟು 
ವ್ಯಾಪಕವಾಗಿ ಬಳಕೆಯಾಗುತ್ತಿದೆ. ಅಪಾಯದ ಲಕ್ಷ: ಣಗಳೇನು ಇತ್ಯಾದ 
ವಿವರಗಳನ್ನು ಔಷಧಿಕ್ರಿಯಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳಾದ 
ಡಾ| ಪ್ರಕಾಶ್‌ ಸಿ. ರಾವ್‌, ದೀರ್ಥವಾಗಿ ವಿವರಿಸಿದರು. 

ಈ ಅಪಾಯಕಾರಿ ಪ್ರಯೋಗಗಳು ಹಲವಾರು ತೃತೀಯ ರಾಷ್ಟ್ರಗಳ 
ಮುಗ್ಧ ಮಹಿಳೆಯರ ಮೇಲೆ ನಡೆಯುತ್ತಿದ್ದು, ಚಿಲಿ, ಬಂಗ್ಲಾದೇಶ್‌, 
ವಿಯೆತ್‌ನಾಮ್‌, ಮುಂತಾದ ರಾಷ್ಟಗಳಲ್ಲಿ ಈ ಪ್ರಯೋಗಗಳ ಎರುದ್ಧ 
ಪ್ರಜಾ ಆಂದೋಳನ ನಡೆದು, ಚಿಲ್ಲಿ ವಿಯೆತ್‌ನಾಮ್‌ಗಳಲ್ಲಿ 


1 7... ಇಾಹಹಾತತಾಹಾಸಾಸಕಾಾಶಾಪಾಣತುರರಾರಾಸಾಶಾಪಾಸಾಷಾವಾಸಾರಗಹಾಹಾಡಾವಾಜಗಾರವ್ರಶಾಘಾಷಾಾಲಸಾಡಾ? 


ಪ್ರಯೋಗವನ್ನು ಅಧಿಕೃತವಾಗಿ ಬಹಿಷ್ಯರಿಸಲಾಗಿದೆ. ಪಾಕಿಸ್ತಾನ್‌, 
ಇರಾನ್‌ಗಳಲ್ಲೂ ಪ್ರಯೋಗ ನಡೆದಿದ್ದರೂ ಅಲ್ಲಿ ಇನ್ನೂ ಅದರ 
ಅಪಾಯ ಜನರ ಅರಿವಿಗೆ ಬಂದಂತಿಲ್ಲ 


ಭಾರತದಲ್ಲಿ ಪ್ರಧಾನವಾಗಿ ಇದರ ಉಪಯೋಗ ಬೆಂಗಳೂರು, 
ಕಲ್ಕತ್ತಾ ದೆಹಲಿ ಮೊದಲಾದ ನಗರಗಳಲ್ಲಿ ವ್ಯಾಪಕವಾಗಿ ನಡೆದಿದೆ. 
ಅದರ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ಇಲ್ಲದೆ ವೈದ್ಯರನ್ನೇ 
ನಂಬಿರುವ ಮುಗ್ಧ ಮಹಿಳೆಯರ ಮೀಲೆ ಪ ಪ್ರಯೋಗ ನಡೆಸಲಾಗಿದೆ. 
ಕ್ವಿನಕ್ರೀನನ್ನು ಗರ್ಭನಿರೋಧಕ ಔಷಧವಾಗಿ ಬಳಸಲು ವಿಶ್ವದ 
ಯಾವುದೇ ರಾಷ್ಟ್ರದ ಸರ್ಕಾರ ಅಧಿಕೃತ ಪರವಾನಗಿ ನೀಡಿಲ್ಲವಂಬ 
ಅಂಶವನ್ನು ಇಲ್ಲಿ ಗಮನಿಸಬೇಕಾಗಿದೆ. 


ಬೆಂಗಳೂರಿನಲ್ಲಿ Contracyotive and Health Inno- 
vative Project (Chip Trust ಎಂಬ ಒಂದು ಸಂಸ್ಥೆ ಈ 
ಔಷಧದ ಪ್ರಯೋಗ ನಡೆಸಿರುವ ಪ್ರಮುಖ ಸಂಸ್ಥೆಯಾಗಿದೆ. 
ಕಾನೂನು ಬಾಹಿರ ಚಿಪ್‌ ಟ್ರಸ್ಟ್‌ನ ವೈದ್ಯರಾದ ಡಾ। ಪ್ರವೀಣ ಕಿಣಿ ಈ 
ಔಷಧಿಯ ಉಪಯೋಗದ ಪ್ರಖರ ಪ್ರತಿಪಾದಕರಾಗಿದ್ದಾ; ರೆ. 

ದೆಹಲಿಯಲ್ಲಿ ಕ್ವಿನ್‌ಕ್ರೀನ್‌ ಮದ್ದಿನ ಪ್ರಸಾರಕ್ಕೆ ಉತ್ತುಕ- 
ರಾಗಿರುವವರಲ್ಲಿ ಪ್ರಮುಖರು ಭಾ.ಜಷ್ಯದ ಲೋಕಸಭಾ 
ಸದಸ್ಯರಾಗಿರುವ ಡಾ. ಜ.6 ಜೈನ್‌. ಜೈನ್‌ ಟಿ.ವಿ. ಒಡೆಯರೂ 
ಆಗಿರುವ ಈ ವೈದ್ಯರು ಅವರೇ ಹೇಳಿಕೊಳ್ಳುವಂತೆ ಅವರಿಗೆ ಈ 
ಔಷಧಿಯಲ್ಲಿ ""ವೈದ್ಯಕೀಯ ಹಾಗೂ ವಾಣಿಜ್ಯ ಆಸಕ್ತಿ” ಗಳಿವೆ. 

ಅವರು ಅಂತರಾಷ್ಟ್ರೀಯ ಕುಟುಂಬ ಆರೋಗ್ಯ ಫೆಡರೇಷನ್ನಿನ 
(ಐ.ಎಫ್‌.ಎಫ್‌.ಎಚ್‌) ಅಧ್ಯಕ್ಷರೂ ಆಗಿದ್ದಾರೆ. ಅಮೇರಿಕಾ 
ಮೂಲದ ಈ ಸಂಘಟನೆ ಇಡೀ ವಿಶ್ವದಲ್ಲೇ ಈ ಮದ್ದಿನ ಪ್ರಸಾರಕ್ಕೆ 
ಪ್ರಮುಖ ಪ್ರತಿಪಾದಕ ಸಂಸ್ಥೆಯಾಗಿದೆ. 

ದೆಹಲಿಯಲ್ಲಿ ಈ ಮದ್ದಿನ ವ್ಯಾಪಕ ಉಪಯೋಗ ಮಾಡುತ್ತಿರುವ 
ಲೇಡಿ ಹಾರ್ಡಿಂಜ್‌ ಮೆಡಿಕಲ್‌ ಕಾಲೇಜಿನ ವೈದ್ಯರುಗಳು ನಡೆಸಿರುವ 
ಪ್ರಯೋಗಗಳ ವಿವಿಧ ಹಂತಗಳನ್ನು ಗಮನಿಸಿದರೆ, ಇಲ್ಲಿ ನಿಗದಿತ 
ವೈಜ್ಞಾನಿಕ ವಿಧಾನಗಳ ವ್ಯಾಪಕ ಉಲ್ಲಂಘನೆಯಾಗಿರುವುದು ಕಂಡು 
ಬರುತ್ತದೆ ಎಂದು ಡಾ ಪ್ರಕಾಶ್‌ರಾವ್‌ ಅಭಿಪ್ರಾ ಯಪಟ್ಟರು. 

ಹತ್ತು ಸಾವಿರ ಮಹಿಳೆಯರು ಕ್ವಿನ್‌ ಕ್ರೀನ್‌ ಉಪಯೋಗದಿಂದ 
ಸಂತಾನಹರಣ ಚಿಕಿತ್ಸೆಗೆ ಒಳಗಾಗಿದ್ದಾರೆ ನಂದು ಈ ಮಾರಕ ಔಷಧದ 
ಪ್ರತಿಪಾದಕರು ಬಹಳ ಹೆಮ್ಮೆಯಿಂದ ಘೋಷಿಸಿಕೊಳ್ಳುತ್ತಿದ್ದಾರೆ. 
ಆದರೆ ತನ್ಮೂಲಕ ತಾವು ಎಷ್ಟೊಂದು ಮಂದಿ ಮಹಿಳೆಯರನ್ನು 
ಎಂತಹ ಅನಿಷ್ಟ ಕೂಪಕ್ಕೆ ತಳ್ಳಿರುವೆವೆಂಬ ಅರಿವು ಅವರಿಗೆ 
ಉಂಟಾಗಿಲ್ಲ. 

ಕ್ಲಿನಿಕ್ರೀನ್‌ ಬಳಕೆಯನ್ನು "“ಕಡಿಮೆ ಅಪಾಯದ ಪರ್ಯಾಯ 

ವಿಧಾನ'' ವೆಂದು ಪ್ರಚಾರಿಸುತ್ತಿದ್ದಾರೆ. ""ಜನಸಂಖ್ಯಾ ಸ್ಟೋಟವನ್ನು 


ಕೆ 


ಈ೫ಕಾಪಸರಘಾತುತಾವಾ ತ ಹಾಾಗವತಾನ7- ಗಹ ನ ನಹನು ಗಾತಾ ತು 2 ಪಾಕಾಜಳಕಾಹಹಾನಸು,/1 ನ 


ತಡೆಗಟ್ಟಲು ಇದೊಂದು ಸಮರ್ಥ ಸಾಧನ'' 


ಎಂದು ಅದರ 
ಗುಣಗಾನ ಮಾಡಲಾಗುತ್ತಿದೆ. ಅಂದರೆ ""ಜನಸಂಖ್ಯಾ ಸ್ಫೋಟವನ್ನು 
ಹೇಗಾದರೂ ತಡೆಗಟ್ಟದರೆ ಸಾಕು. ಅದರ ಉಪಯೋಗದಿಂದ 
ಮಹಿಳೆಯರ ಮೇಲೆ ಎಂತಹ ಪರಿಣಾಮವಾದರೂ ಚಿಂತೆ ಇಲ್ಲ'' 
ಎಂಬ ಧೋರಣೆ ಈ ಔಷಧದ ಪ್ರತಿಪಾದಕರಲ್ಲಿ ಕಂಡು ಬರುತ್ತಿದೆ. 


1920ರಲ್ಲಿ ಮಲೇರಿಯಾದ ಚಿಕಿತ್ಸೆಗಾಗಿ ಕಂಡು ಹಿಡಿಯಲಾದ 
ಕ್ವಿನೈನ್‌ ಮೂಲದ ಈ ಔಷಧಿಯನ್ನು 1960ರ ವೇಳೆಗೆ ಗರ್ಭ 
ನಿರೋಧಕವಾಗಿ ಉಪಯೋಗಿಸಬಹುದೆಂದು ಕಂಡು ಹಿಡಿಯ 
ಲಾಯಿತು. ಆದರೆ ಈ ಉಪಾಯದಿಂದ ಮಹಿಳೆಯರು ಹಲವಾರು 
ಇತರೆ ರೋಗಗಳಿಗೆ ತುತ್ತಾಗುವರೆಂಬ ಅಂಶ ತಿಳಿದು ಬಂದುದರಿಂದ 
ಜಗತ್ತಿನ ಯಾವುದೇ ದೇಶ ಇದನ್ನು ಅಧಿಕೃತವಾಗಿ ಮನ್ನಿಸಿಲ್ಲ, ಇದನ್ನು 
ಉಪಯೋಗಿಸಿದ ಮಹಿಳೆಯರಿಗೆ ಗರ್ಭಕೋಶದ ಹೊರಗೆ ಗರ್ಭ 
ಬೆಳೆಯುವ ಸಂಭವವಿರುವುದರಿಂದ ಇದು ಮಾರಕವಾಗಲೂ ಬಹು 
ದಾಗಿದೆ ಎಂದು ಪ್ರಕಾಶರಾವ್‌ ವಿವರಿಸಿದರು. 

ಫ್ರಂಟ್‌ಲೈನ್‌ ವಾರಪತ್ರಿಕೆಯ ಶ್ರೀಮತಿ ಪಾರ್ವತಿ ಕಿಣಿ, 
ಬೆಂಗಳೂರು ಗೌಸಿಯಾ ಆಸ್ಪತ್ರೆಯ ವೈದ್ಯರಾದ ಡಾ।। ಗಿರಿಜಮ್ಮ, 
ಅವರು ಸಹ ಕ್ವಿನಕ್ರೀನ್‌ ನ ಅಪಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ, 
ತಮ್ಮ ಆರೋಗ್ಯ ರಕ್ಷಣೆಯ ವಿಷಯದಲ್ಲಿ ಮಹಿಳೆಯರನ್ನು 
ಜಾಗೃತಗೊಳಿಸಬೇಕೆಂದದರು. ಡಾ।। ಶಮಾ, ಶ್ರೀಮತಿ ಹರಿಣಿಕಕ್ಕೇರಿ, 
ಶ್ರೀಮತಿ ಅನ್ನಪೂರ್ಣಮ್ಮ, ಇವರುಗಳು ಸಂಕಿರಣದಲ್ಲಿ ಭಾಗವಹಿಸಿ, 
ಮಾತನಾಡಿ, ಮಹಿಳೆಯರ ಆರೋಗ್ಯದ ಬಗ್ಗೆ ಸಮಾಜದ 
ಬೇಜವಾಬ್ದಾರಿ ನಿಲುವನ್ನು ಖಂಡಿಸಿ ಮಹಿಳೆಯರು ಸಹ ತಮ್ಮ ಸ್ವಂತ 
ಆರೋಗ್ಯದ. ಕಡೆಗೆ ಗಮ ನವಿತ್ರು ತಮ ಮ ಮೇಲೆ ನಡೆಯುವ ಇಂತಹ 
ಪ್ರಯೋಗಗಳನ್ನು ಸತ್ತಯುತವಾಗಿ ವಿರೋಧಿಸಬೇಕೆಂದರು. 

ಕ್ವಿನ್‌ಕ್ರೇನ್‌ನ ಮೂಲ, ಅದರ ಬೆಳವಣಿಗೆ, ವ್ಯಾಪ್ತಿ 
ದುಷ್ಪರಿಣಾಮಗಳು ಇತ್ಯಾ ದಿಗಳನ್ನು ವಿವರವಾಗಿ ವಿವರಿಸುವ, ಮಹಿಳಾ 
ಆರೋಗ್ಯ ರಕ್ಷಣಾ ಸಮಿತಿ ಪ್ರಕಟಸಿರುವ ""ಕ್ವಿನ್‌ಕ್ರೀನ್‌- ಭಯಾನಕ 
ಗರ್ಭನಿರೋಧಕ" ಎಂಬಕ್ಕೆ ಕ ಹೊತ್ತಿಗೆಯನ್ನು ಈ ಸಂದರ್ಭದಲ್ಲಿ ಡಾ॥ 
ಗಿರಿಜಮ್ಮನವರು ಏಡುಗಡೆ : ಮಾಡಿದರು. 


ಈ ಔಷಧಿಯ ಬಗ್ಗೆ ಜನರನ್ನು ಎಚ್ಚರಿಸಿ, ಅದರ ವಿರುದ್ದ 
ಹೋರಾಡಬೇಕೆಂದು ಕರೆಕೊಟ್ಟು ಅದನು ್ನ ಬಹಿಷ್ಯರಿಸಲು ಸರ್ಕಾರ- 


ವನ್ನು ಒತ್ತಾಯಿಸುವ ನಿರ್ಣಯ ೭ ಒಂದನ್ನು ಸ ಸಭೆ ಅನುಮೋದಿಸಿತು. 
ಶ್ರೀಮತಿ ಸುಮಿತ್ರಾ ಬಾಯಿಯವರು ಸಂಕಿರಣದ ಅಧ್ಯಕ್ಷತೆ 
ವಹಿಸಿದ್ದರು. ಶ್ರೀಮತಿ 


ಗಾಯತ್ರಿಯವರು ಸಾರ್ವಜನಿಕರನ್ನು 
ಸ್ವಾಗತಿಸಿದರು. ಶ್ರೀಮತಿ ವಿಮಲ ಅವರು ಪ್ರಸ್ತಾವಿಕ ಭಾಷಣ 
ಮಾಡಿದರು. 


- ಆನಂದ 


“N 


ನಮ್ಮ ದೇಶದಲ್ಲಿ ಮಹಿಳೆಯರ ಆರೋಗ್ಯ ಪುರುಷರಿಗೆ 
ಹೋಲಿಸಿದಲ್ಲಿ ಹೆಚ್ಚು ಚಿಂತಾಜನಕವಾಗಿದೆಯೆಂದು ಹೇಳಬಹುದು. 
ಮಹಿಳೆಯ ಈ ಪರಿಸ್ಥಿತಿಗೆ ಮಹಿಳೆಯ ಸಾಮಾಜಿಕ ಸ್ಮಾನಮಾನಗಳೇ 
ಕಾರಣ. ನಮ್ಮಲ್ಲಿಯ ಅನೇಕ ಸಾಂಸ್ಕೃತಿಕ ಪದ್ಧತಿಗಳು ಮಹಿಳೆಗೆ 
ಪುರುಷನಿಗಿಂತ ಕೆಳಗಿನ ಸ್ಥಾನಮಾನವನ್ನು ಕಲ್ಪಿಸಿ, ಮಹಿಳೆಯನ್ನು ಈ 
ಪರಿಸ್ಥಿತಿಗೆ ಇಳಿಸಿವೆ. ನಮ್ಮ ಸಮಾಜದಲ್ಲಿ ಇಂದೂ ಕಂಡುಬರುವ 


ಇಷ ಹೆಣ್ಣು ಭ್ರೂಣ ಹತ್ತೆ, ಮಹಿಳೆಯರಲ್ಲಿ ಕಂಡುಬರುವ ಹೆಚ್ಚಿನ ಸಾವಿನ 


ಪ್ರಮಾಣ ಈ ವಿಷಯವನ್ನು ಸಿದ್ಧ ಪಡಿಸುತ್ತವೆ. ಅಜ್ಞಾನ, ಬಡತನ 
«4 ಮ bi 


ಹಾಗೂ ಅನಕ್ಷರತೆಯಿಂದ ಮಹಿಳ ತನ್ನ ಪರಿಸ್ಥಿತಿಯನ್ನು 
ಸುಧಾರಿಸಿಕೊಳ್ಳುವ ಸಾಧ್ಯತೆ ಇಲ್ಲವೆಂದು ತೋರುತ್ತಿದೆ. 


ಮಹಿಳಯೊಬ್ಬಳು ಆರೋಗ್ಯವಂತಳಾದರೆ ಕುಟುಂಬದ ಎಲ್ಲರೂ 
ಆರೋಗ್ಯವಂತರಾಗಲು ಸಾಧ್ಯತೆ ಇರುವಾಗ ಮಹಿಳೆಯ ಆರೋಗ್ಯ 
ಪರಿಸ್ಥಿತಿಯನ್ನು ಸುಧಾರಿಸುವುದು ಸಮಾಜದ ಕರ್ತವ್ಯವಾಗಿದೆ. 
ಮಹಿಳೆಯ ಆರೋಗ್ಯ, ಇಂದು ವೈದ್ಯರಿಗಿಂತ ಹೆಚ್ಚು ಸಮಾಜ 
ಜ್ಞಾನಿಗಳನ್ನು ಬಾಧಿಸುತ್ತಿ ದೆ. ಸ್ವಾತಂತ್ರದ 50' ವರ್ಷಗಳ ನಂತರವೂ 
ನಮ್ಮಲ್ಲಿ ಇಂತಹ ಪರಿಸ್ಥಿತಿ ಇರುವುದು ಚಿಂತಾಜನಕ. 


ಅಂಕಿ ಸಂಖ್ಯೆಗಳಲ್ಲಿ 


ಮಾತೃ ಮರಣ ಸಂಖ್ಯೆ ಮಹಿಳೆಯ ಆರೋಗ್ಯ ಸೂಚಿಸಲು ಒಂದು 
ಉಪಯುಕ್ತ ಮಾಪನ. ಭಾರತದಲ್ಲಿ ಇದರ ಪ್ರಮಾಣ ಲಕ್ಷ 
(100,000) ಸಜೀವ ಹೆರಿಗೆಗೆ 500 ಮಹಿಳೆಯರ ಮರಣ. ನಮ್ಮ 
ನೆರೆಹೊರೆಯ ರಾಷ್ಟ್ರವಾದ ಶ್ರೀಲಂಕಾದಲ್ಲಿ ಇದು ಕೇವಲ 60. 
ಮುಂದುವರೆದ ರಾಷ್ಟ್ರ ಅಮೇರಿಕಾದಲ್ಲಿ ಇದು ಕೇವಲ 5. ಭಾರತ 
ದಲ್ಲಿ ಒಂದು ವಾರದಲ್ಲಿ ಆಗುವಷ್ಟು ಹೆರಿಗೆಗೆ ಸಂಬಂಧಪಟ್ಟ 
ಮರಣಗಳು ಯೂರೋಪಿನಲ್ಲಿ ಒಂದು ವರ್ಷದಲ್ಲಿ ಆಗುತ್ತವೆ. 


ಪ್ರತಿವರ್ಷ ಹೆರಿಗೆಗೆ ಸಂಬಂಧಪಟ್ಟ ತೊಂದರೆಗಳಿಂದ ಇಡೀ 
ಜಗತ್ತಿನಲ್ಲಿ ಐದು ಲಕ್ಷ ಮಹಿಳೆಯರು ಸಾವನ್ನಪ್ಪುತ್ತಿದ್ದಾರೆ. ಆದರೆ 
-ಭಾರತದಲ್ಲಿ ಈ ಸಂಖ್ಯೆ ಒಂದು ಲಕ್ಷ ಇಪ್ಪತ್ತುಸಾವಿರ. ಇವುಗಳಲ್ಲಿ 
ಶೇಕಡಾ 98ರಷ್ಟನ್ನು ತಡೆಗಟ್ಟಬಹುದಾಗಿದೆ. 


ರಕ್ತಹೀನತೆ ಭಾರತೀಯ ಮಹಿಳೆಯರನ್ನು ಕಾಡುತ್ತಿರುವ 
; ಒಂದು ಮುಖ್ಯ ಅನಾರೋಗ್ಯ. ಈ ತೊಂದರೆ ಶೇಕಡಾ 50 ರಷ್ಟು 
ಗ್ರಾಮೀಣ ಮಹಿಳಯರಲ್ಲಿ ಕಂಡುಬರುತ್ತದೆ. ಈ ತೊಂದರೆಯನ್ನು 
ಸುಲಭವಾಗಿ ಗುಣಪಡಿಸಬಹುದಾಗಿದೆಯಲ್ಲದೆ, ಬರದಂತೆ 
ತಡೆಯಬಹುದಾಗಿದೆ. 


ನ ತಾ|ತಾಸಾಣಾಹಾಣನಾಚಾಹಾತಣಾಶಾ ನಂ ನನನಮ ಅವಾ ಉಮಾ DEERME 2-1 1 ? 


hid ad, ಗೋ 


ಡಾ॥ ಪ್ರಕಾಶ್‌ ಸಿ. ರಾವ್‌ 


ಈ ಶತಮಾನದ ಪ್ರಾರಂಭದಿಂದ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ 
ಸಂಖ್ಯೆ ಕಡಿಮೆಯಾಗುತ್ತಿದೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಹಾಗೂ 
ನಮ್ಮ ದೇಶದ ಕೇರಳದಲ್ಲಿ ಇದು ತದ್ವಿರುದ್ಧವಾಗಿದೆ. ಇದು 
ಮಹಿಳೆಯರಲ್ಲಿ ಹೆಚ್ಚು ಮರಣಗಳಾಗುತ್ತಿರುವುದನ್ನು ಸೂಚಿಸುತ್ತದೆ. 


ಮಹಿಳೆಯ ಆಯುರ್ಮಾನ ನಿರೀಕ್ಷೆ (Life Expectancy) 
ಪುರುಷರಿಗೆ ಹೋಲಿಸಿದಲ್ಲಿ ಕಡಿಮೆ. ಮಹಿಳೆ ಪುರುಷರಿಗೆ 
ಹೋಲಿಸಿದಲ್ಲಿ ಹೆಚ್ಚು ದೇಹದಾರ್ಥ್ಯತೆ ಉಳ್ಳವಳಾದರೂ ಸಾಮಾಜಿಕ 
ಹಾಗೂ ಅನಾರೋಗ್ಯದ ಕಾರಣಗಳಿಂದ ಮಹಿಳೆಯ ಆಯುರ್ಮಾನ 
ನಿರೀಕ್ಷೆ ಕಡಿಮೆಯಾಗಿದೆ. 

ಭಾರತದಲ್ಲಿ ಹೆಣ್ಣು ಭ್ರೂಣಹತ್ಯೆ, ಹೆಣ್ಣು ಮಗುವಿನ ಹತ್ಯೆ 
ಇಂದೂ ಮುಂದುವರೆಯುತ್ತಿದೆ. 1982ರಲ್ಲಿ 78,000 ಭ್ರೂಣ 
ಹತ್ಯೆಯಾಗಿದೆಯೆಂದು ದಾಖಲೆಯಾಗಿದೆ. 


ಮಹಿಳೆಯರ ಅನಾರೋಗ್ಯ ಏಕಿ?) 


ಬಡತನದ ಪರಿಣಾಮ ಮಹಿಳೆಯರ ಮೇಲೆ ಹೆಚ್ಚು ಎಂದು 
ತೋರುತ್ತದೆ. ಇದಲ್ಲದೇ ಅಜ್ಞಾನ, ಅನಕ್ಷರತೆ ಹಾಗೂ ಅನೇಕ 
ಸಾಂಸ್ಕೃತಿಕ ನಂಬಿಕೆಗಳು, ಮಹಿಳೆಯ ಆರೋಗ್ಯವನ್ನು ತೀರ ಕೆಳಮಟ್ಟಕ್ಕೆ 
ಇಳಿಸಿವೆ. ಇದರ ಪರಿಣಾಮ, ಅಪ್ರಾಪ್ತ ವಯಸ್ಸಿನಲ್ಲಿಯೇ ಮದುವೆ, 
ದೈಹಿಕ ಬೆಳವಣಿಗೆಯಾಗುವುದರೊಳಗೆಯೇ ಗರ್ಭಧಾರಣೆ ಇತ್ಯಾದ, 


ಮಹಿಳೆ ಅಹಿತಕರ ವಾತಾವರಣದಲ್ಲಿ ಕೆಲಸ ಮಾಡುವ ದೈಹಿಕ 
ಹಾಗೂ ಮಾನಸಿಕ ಶ್ರಮದಿಂದ ಅನೇಕ ಅನಾರೋಗ್ಯಗಳಿಗೆ ತುತ್ತಾಗಿ 
ದ್ದಾಳೆ. ಮಹಿಳೆಗೆ ನೈರ್ಮಲ್ಯದ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದರಿಂದ, 
ಅನೇಕ ಸೋಂಕು ರೋಗಗಳಿಗೆ ತುತ್ತಾಗುತ್ತಿದ್ದಾಳೆ. 


ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮಹಿಳೆಯನ್ನು 
ಪರೀಕ್ಷಿಸಲು ಏಕಾಂತತೆ ಇಲ್ಲದಿರುವುದರಿಂದ ಹಾಗೂ ಮಹಿಳಾ 
ವೈದ್ಯ ಅಥವಾ ದಾದಿಯರು ಇಲ್ಲದ ಕಾರಣ ಸರಿಯಾದ ವೈದ್ಯಕೀಯ 
ಪರೀಕ್ಷೆಗೆ ತೊಂದರೆಯಾಗುತ್ತಿದೆ. ಔಷಧ ಅಭಾವದಿಂದ ಚಿಕಿತ್ಸೆಯೂ 
ಆಗುತ್ತಿಲ್ಲ ಖಾಸಗೀ ಚಿಕಿತ್ಸೆ ದುಬಾರಿಯಾಗುವುದರಿಂದ, 
ಸರ್ಕಾರೀ ಚಿಕಿತ್ಸೆ ದೊರಕದೇ ಇರುವುದರಿಂದ, ಮಹಿಳೆಯು ರೋಗ 
ತೊಂದರೆಗಳನ್ನು ಸಹಿಸಿಕೊಂಡು ನರಳುವ ಪ್ರಸಂಗಗಳು ಅನೇಕ. 


ಮಹಿಳೆಯು ಜೀವನದ ಅನೇಕ ಹಂತಗಳಲ್ಲಿ ಪುರುಷರಿ 
ಗಿಂತಲೂ ಹೆಚ್ಚು ಆತಂಕವನ್ನು ಅನುಭವಿಸುತ್ತಾಳೆ. ಮಹಿಳೆಯ 
ಜೀವನದಲ್ಲಿ ಒಂದು ಮುಖ್ಯ ಹಂತ ಗರ್ಭಧಾರಣೆ ಹಾಗೂ ಹೆರಿಗೆ. 


ಸ. ತಾಸ ಹಂರರ ಹುವಾ ಾವಾಜಸರದಾಹಾತನ ರ: ಸಪಾಸಘಾಜವಾಸಾಿನಧಾನನಘಸಳ ರರಾಜ: ಾಷಾಜಾಾ ರಾಚ 


ಈ ಸಮಯದಲ್ಲಿ ಆಹಾರ, ವಿಶ್ರಾಂತಿ, ವ್ಯಾಯಾಮ, ವೈದ್ಯಕೀಯ 


ಪರೀಕ್ಷೆ ದೊರಕದಿದ್ದುದರಿಂದ ಹಾಗೂ ಹೆರಿಗೆಗೆ ಸಂಬಂಧಿಸಿದ 
ಅನೇಕ ತೊಂದರೆಗಳಿಂದ ಮಹಿಳೆ ಸಾವು ನೋವನ್ನು ಅನುಭವಿ 
ಸುತ್ತಿದ್ದಾಳೆ. 


ಇಂದು ಭಾರತದಲ್ಲಿ ಗರ್ಭಪಾತದ ಕಾನೂನು (MTP Act) 


. * ಜಾರಿಯಲ್ಲಿದೆ. ಗರ್ಭಪಾತವನ್ನು ವೈದ್ಯರಿಂದ ಮಾಡಿಸಿಕೊಳ್ಳ 


ಬಹುದಾಗಿದೆ. ಹಾಗೂ ಅದು ಕಾನೂನು ಬಾಹಿರವಲ್ಲ ಆದರೂ 
ಇಂದು 4ರಿಂದ 6 ದಶಲಕ್ಷ ಮಹಿಳೆಯರು ಕಾನೂನು ಬಾಹಿರವಾಗಿ 
ಗರ್ಭಪಾತವನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ. ಅವರು ಸಾಮಾನ್ಯವಾಗಿ 


'ಬಡಕುಟುಂಬದ ಮಹಿಳೆಯರು. ಈ ತರಹದ ಗರ್ಭಪಾತದಿಂದ 


ಮಹಿಳೆಯ ಆರೋಗ್ಯಕ್ಕೆ ತೊಂದರೆ ಉಂಟಾಗುತ್ತಿದೆ. ಆದರೆ ಅದು 
ಬೆಳಕಿಗೆ ಬರುತ್ತ 2 


ಭಾರತದಲ್ಲಿ ಪ್ರಾಥಮಿಕ ಆರೋಗ್ಯ ವ್ಯ ವ್ಯವಸ್ಥೆ ಸಮಂಜಸವಾಗಿಲ್ಲ. 
ಮಹಿಳಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರ: ಕ್ರಮಗಳಲ್ಲಿ ಸಂತಾನ 
ತಡೆಗಟ್ಟುವ ಕಾರ್ಯಕ್ರಮಗಳಿಗೆ ಅಗ್ರಸ್ಥಾನವಿದೆ. ಮಹಿಳಾ ಆರೋಗ್ಯ 
ವೆಂದರೆ ವಲ ತಾಯ್ವನಕ್ಕೆ ಹೆಚ್ಚು ಗಮನ ಕೊಡಲಾಗಿದೆ. ಆಧುನಿಕ 
ವಜ್ಞಾನವನ್ನು ಜನಸಾಮಾನ್ಯರ ಐಳ್ಗಿಗೆ ಉಪಯೋಗಿಸದೇ, ಕೆಲವೇ 
ಜನರ ಹಿತಕ್ಕೆ ಉಪಯೋಗವುಗನ. ಕಾರ್ಯಕ್ರಮಗಳಿಗೆ ಮೀಸಲಿಡ 
ಲಾಗಿದೆ. ಆಧುನಕ ಗರ್ಭ ನಿರೋಧಕ ವಿಧಾನಗಳನ್ನು ಸರಿಯಾದ 
ಆಧಾರವಿಲ್ಲದೇ ನಮ್ಮ ಜನರ ಮೇಲೆ ಪ್ರಯೋಗ ಮಾಡಲಾಗುತ್ತಿದೆ. 
ಅನುಪಯುಕ್ತ ಗರ್ಭನಿರೋಧದ ಬಳಕೆಯನ್ನು ಮಾಡಲಾಗುತ್ತಿದೆ. 
ಉದಾ: `ಕ್ವಿನಕ್ರೆನ್‌, ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕ ಚಿಕಿತ್ಸಾ 
ಪದ್ಧತಿಗಳು ಇನ್ನೂ ಜೀವಂತವಾಗಿವೆ. ಆದರೂ ಅದರ ಉಪಯೋಗ 
ವಾಗುತ್ತಿಲ್ಲ ಜನರಿಗೆ ಹತ್ತಿರವಾಗಿರುವ ಈ ಚಿಕಿತ್ಸೆಗಳು ಜನಾರೋಗ್ಯ 
ಸುದಾರಿಸಲು ಅತ್ಯುತ್ತಮವಾಗಿದೆ. ಈ ಚಿಕಿತ್ಸಾ ಪದ್ಧತಿಗಳನ್ನು 
ಕಡಗಣಿಸಿ, ಆಧುನಿಕ ಪದ್ಧತಿಯನ್ನು ಮಾತ್ರ ಜನರ ಮೇಲೆ 
ಹೇರಲಾಗುತ್ತಿದೆ. 

ಆಧುನಿಕತೆ ಹೆಚ್ಚಾದಂತೆಲ್ಲ ನಮ್ಮ ಮಹಿಳೆಯರು ಹೊಸ ಹೊಸ 
ಸವಾಲುಗಳನ್ನು ಎದುರಿಸಬೇಕಾಗಿದೆ. ಇಂದು ಮಹಿಳೆಯರು 
ವ್ಯವಸ್ಯಾಯ, ಪ್ಲಾಂಟೇಶನ್‌, ಗಣಿ, ರ್ಯಾಲಿ, ಕಟ್ಟಡ, ಪ್ರೊಸೆಸಿಂಗ್‌ 
ಹಾಗೂ ಪ್ರಾಜೇಜಿಂಗ್‌ ಉದ್ಯಮಗಳಲ್ಲಿ ಕೆಲಸ ಮಾಡುವುದರಿಂದ 
ಉಂಟಾಗುತ್ತಿರುವ ಸಾಮಾಜಿಕ, ಕೌಟುಂಬಿಕ ಆರ್ಥಿಕ, ಔದ್ಯೋಗಿಕ, 
ವೈಯುಕ್ತಿಕ ಆತಂಕಗಳಿಂದ ಬಳಲುತ್ತಾ ಹಲವಾರು ಅನಾರೋಗ್ಯ 
ಗಳಿಗೆ ತುತ್ತಾಗಿದ್ದಾ: ರೆ. 


ಪರಿಹಾರ 
ಮಹಿಳಾ ಆರೋಗ್ಯವನ್ನು ಸುಧಾರಿಸಲು ವೈದ್ಯರು, ಆಸ್ಪತ್ರೆಗಳು 
ಹಾಗೂ ಔಷಧಿಗಳು ಮಾತ್ರ ಇದ್ದರೆ ಸಾಲದು. ಕೇವಲ ಸರಕಾರವನ್ನು 


ಹ ರ ಮ ಯು ಸಗ! 


ಅವಲಂಬಿಸಿ ಮಹಿಳಾ ಆರೋಗ್ಯ ಸುಧಾರಿಸುವ ಪ್ರಯತ್ನ ಫಲಕಾರಿ 

ಯಾಗಲಾರದು. ಮಹಿಳಾ ಆರೋಗ್ಯ ಸುಧಾರಿಸಲು ಮಹಿಳೆಯರು 

ಹಾಗೂಮಹಿಳಾ ಸಂಘಟನೆಗಳು ಪ್ರಯತ್ನಮಾಡಬೇಕಾಗಿದೆ. 

1 ಮಹಿಳಾ ಸಾಕರತೆಯನು ಹೆಚಿಸಬೇಕು. 
pe ಇಕ್ಕೆ ಜ 


೩ ಮಹಿಳೆಯರಿಗೆ, ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರಿಗೆ 
ಆರೋಗ್ಯದ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು. 


3, ಹೆಣ್ಣುಮಕ್ಕಳಿಗೆ ಹದಿನೆಂಟು ವಯಸ್ಸಿನ ನಂತರವೇ ವಿವಾಹ ಹಾಗೂ 
ಗರ್ಭದಾರಣೆಯನ್ನು ಪ್ರೋತ್ಸಾಹಿಸಬೇಕು. 


4 ಮೂವತ್ತೈದು ವರ್ಷದ ನಂತರ ಗರ್ಭಧಾರಣೆ ಪ್ರೋತ್ಸಾಹಿಸ 
ಬಾರದು. 


5 ಗರ್ಭವತಿಗೆ ಪ್ರಸವಪೂರ್ವ ವೈದ್ಯಕೀಯ ಪರೀಕ್ಷೆ ಮಾಡಿಸಬೇಕು. 
ಸರಿಯಾದ ಆಹಾರ ವಿಶ್ರಾಂತಿ ಹಾಗೂ ಇತರ ಆರೋಗ್ಯ 
ವಿಷಯಗಳ ಬಗ್ಗೆ ಮಾಹಿತಿ ಕೊಡಬೇಕು. ಕುಟುಂಬ ಯೋಜನೆ 
ಬಗ್ಗೆ ಅಗತ್ಯ ಮಾಹಿತಿ ಕೊಡಬೇಕು. 


6. ಗರ್ಭವತಿಗೆ ಎರಡು ಬಾರಿ ಧನುರ್ವಾಯು ಚುಚ್ಚುಮದ್ದು 


ಕೊಡಿಸಬೇಕು. 


7. ಮಹಿಳೆಗೆ ಗರ್ಭಾವಸ್ಥೆಯಲ್ಲಿ ಕಾಣಿಸಿಕೊಳ್ಳುವ ತೊಂದರೆ ಬಗ್ಗೆ 
ಎಚ್ಚರ ವಹಿಸಲು ವಿಶೇಷ ಮಾಹಿತಿ ಕೊಡಬೇಕು. ಹಾಗೂ ಗರ್ಭ 
ಧಾರಣೆ ಸಮಯದಲ್ಲಿ ಉಂಟಾಗಬಹುದಾದ ಗಂಡಾಂತರಗಳ ಬಗ್ಗಿ 
ಮಾಹಿತಿ ನೀಡಬೇಕು. 


8 ತರಬೇತಿ ಹೊಂದಿದ ದಾದಿಯಿಂದಲೇ ಹೆರಿಗೆ ಮಾಡಿಸಲು 

ಪ್ರೋತ್ಸಾಹಿಸಬೇಕು. 

ನಮ್ಮ ಮಹಿಳೆಯರಿಗೆ ಮಾನವೀಯತೆಯ ಪಟ್ಟಕಟ್ಟಬೇಕಾಗಿದೆ. 
ಮಹಿಳೆಯ ಅನಾರೋಗ್ಯ ಕೇವಲ ರೋಗಗಳಿಂದಲ್ಲ ಎಂಬ ಸತ್ಯವನ್ನು 
ತಿಳಿಯಬೇಕು. ಇಂದು ಸರಕಾರ ಜಾಗತೀಕರಣ, ಸ 
ಹಾಗೂ ಉದಾರೀಕರಣ ನೀತಿಯನ್ನು ಅನುಸರಿಸುತ್ತಿದ್ದು, ಜನಪ 
ಆರೋಗ್ಯ ಹಾಗೂ ಔಷಧ ನೀತಿಯನ್ನು ಚ 
ಮಹಿಳೆಯ ಆರೋಗ್ಯಕ್ಕೆ ಅಪಾಯ ಉಂಟಾಗುವ ಸಂಭವವಿದೆ. 
ಇಂತಹ ಸಂದರ್ಭದಲ್ಲಿ ಮಹಿಳೆಯ ಆರೋಗ್ಯ ಸುಧಾರಿಸಲು 
ಮಹಿಳಾ ಸಂಘಟನೆಗಳ ಪಾತ್ರ ಇನ್ನೂ ಹೆಚ್ಚಾ ಗಬೇಕಾಗಿದೆ. 


ಕ್ಲಿನಿಕ್‌ ಅಪರ್ಣ 
ಮೊದಲನೇ ಮುಖ್ಯರಸ್ತೆ ನಾಲ್ಕನೇ ಅಡ್ಡರಸ್ತೆ, 
ದ | ತಾಡಿ 


ಸ ಭಾಣಣಾಗಣಾ ಲಾಗ ಪಾಜಗಣಾಕಾರಾರಾಸಾವರಾಕಾಸಫಾರ್ಥರಪಾರ್ವರ್‌ರ್ಜ ದನಾ ಗಾಂದಾರ್‌ಾತಾಗನ 


ಸ್ವತಂತ್ರ ಭಾರತ ಸುವರ್ಣೋತ್ಸವದ ಸವಿನೆನಪಿನ ಕಾಣಿಕೆ 
ನವಕರ್ನಾಟಕ ಪ್ರಕಾಶನದ ಹೆಮ್ಮೆಯ ಕೊಡುಗೆ! 


ನವರರ್ನಾಟಕ 


ಜಾನ-ವಿಜಾನಕೋಶ 
"್‌ ್ಲ್‌ 


ಸಲಹಾ ಮಂಡಳಿ : ಪ್ರೊ॥ ಜಿ.ಆರ್‌. ಲಕ್ಷ್ಮಣರಾವ್‌, ಪ್ರೊ॥ 
ಅಡ್ಕನಡ್ಕ ಕೃಷ್ಣಭಟ್‌, ಶ್ರೀ ಕೊಳ್ಳೆಗಾಲ ಶರ್ಮ, ಡಾ॥ ಕೆ.ವಿ. 
ವೆಂಕಟರಾಮು, ಶ್ರೀ ಸಿ.ಆರ್‌. ಕೃಷ್ಣರಾವ್‌. 


ಆಯಾ ಕ್ಷೇತ್ರಗಳಲ್ಲಿ ಪರಿಣತರಾದ 23 ಜನಪ್ರಿಯ ವಿಜ್ಞಾನ 
ತ ಲೇಖಕರು ಬರೆದಿರುವ ಒಂದು ಸಾವಿರಕ್ಕೂ ಹೆಚ್ಚು ಕಿರುಲೇಖನಗಳು, 
ಉಚಿತ ಮಾಹಿತಿ ಪತ್ರಕ್ಕಾಗಿ ಬರೆಯಿರಿ : 


ಜ್ಞಾನ- ವಿಜ್ಞಾನ-ತಂತ್ರಜ್ಞಾನದ 
ಸಚಿತ್ರ ಸರಳ ನಿರೂಪಣೆ ನವಕರ್ನಾಟಕ ಪಬ್ಲಿಕೇಷನ್ಸ್‌ ಪ್ರೈವೆಟ್‌ ಲಿಮಿಟೆಡ್‌ 
ಎಂಬೆಸಿ ಸೆಂಟರ್‌, ಕ್ರೆಸೆಂಟ್‌ ರಸ್ತೆ ಅಂಚೆ ಪೆಟ್ಟಿಗೆ ಸಂಖ್ಯೆ : 5159 


ಡೆಮ್ಮಿ 1/4, 680 ಪುಟಗಳು 4 ಸಂಪುಟಗಳ 
ಬೆಂಗಳೂರು-560 001 ದೂರವಾಣಿ : 2203580 2203581 


ಬೆಲೆ: ರೂ. 1,800 
ಶಾಖೆಗಳು 

(ಎ ಕೊಪೇಗೌಡ ವೃತ್ತ ಕೆಎಸ್‌. ರಾವ್‌ರ್ತಿ ರಾಮಸ್ಥಾಮಿ ವೃತ್ತ ಸ್ಟೇಷನ್‌ ರಸ್ತೆ 

| ಕ )  ಬೆಂಗಳೂರು-9 ಮಂಗಳೂರು-1 ಮೈಸೂರು-24 ಗುಲ್ಬರ್ಗಾ-2 

rue $/ 2872385 441016 24094 24302 
ಪ್ರಕಟಣೆ : ಮಾರ್ಚ್‌ 1998 
ಪ್ರಕಟನಾಪೂರ್ವ 
ಸನಕ 2 5% ಪ್ರಕಟಣಾಪೂರ್ವ ರಿಯಾಯಿತಿಯ ನೋಂದಾಯಿತರಿಗೆ. 

16 ನವಕರ್ನಾಟಕದ ಇತರ ಎಲ್ಲ ಪ್ರಕಟಣೆಗಳ ಮೇಲೆ 

ರೂ. 100 ಪಾವತಿಸಿ ಇಂದೇ ಹೆಸರು ನೋಂದಾಯಿಸಿ ಕೀ. 20ರ ರಿಯಾಯಿತಿ 


ಎ 
ಬ್ಯಾಂಕ್‌ ಗಳಿಂದ ಸಾಲಸೌಲಭ್ಯ ಎಷಯ ವೈವಿಧ್ಯ ಮುದ್ರಣ ವಿನ್ಯಾಸ 
ಈ ಸ ಈ ದೃಷ್ಟಿಯಿಂದ ಅಂತರರಾಷ್ಟ್ರೀಯ ಪ್ರಕಟಣೆಗಳ ಮಾನಕ್ಕೆ ಸಮನಾದುದು. 
ಅಂದವಾದ ಬಹುವರ್ಣ ಮುದ,ಣ, ಅಚ್ಚುಕಟ್ಟಾದ ಬೈಂಡಿಂಗ್‌ ಆಕರ್ಷಕ 


ರಟ್ಟು ಪೆಟ್ಟಗೆಯೊಳಗೆ ನಾಲ್ಕು ಸಂಪುಟಗಳು. 


ವಿಜಯಾ, ಎಚ್‌.ಎಸ್‌. 


ಪದ್ಮಾಂತರಂಗ - ಒಂದು ಪರಿಚಯ 


ಪದ್ಮಾಂತರಂಗ : (ಎಸ್‌.ಕೆ. ಪದ್ಮಾದೇವಿ ಅಮೃತೋತ್ಸವ 
ಅಭಿನಂದನಾಗ್ರಂಥ), ಸಂಪಾದಕಿ : ಡಾ॥। ವಿಜಯಾ, 
ಎಸ್‌.ಕೆ. ಪದ್ಮಾದೇವಿ ಅಮೃತೋತ್ಸವ ಸಮಿತಿ ಪರವಾಗಿ, 
ಎಂಟರ್‌ಟೈನರ್‌ ಇಂಡಿಯಾ, ಬೆಂಗಳೂರು. ಬೆಲೆ ರೂ. 120/- 


ಐದು ದಶಕಗಳಿಗೂ ಮೀರಿ ಬಾನುಲಿ, ರಂಗಭೂಮಿ, ಮತ್ತು ಚಲನ ಚಿತ್ರ 
ಕ್ಷೇತ್ರ ಗಳಲ್ಲಿ ವಿಶೇಷ ಪರಿಶ್ರಮದಿಂದ, ಪರಿಣತಿಯಿಂದ ದುಡಿದು ಎಲ್ಲ 
ಕ್ಷೇತ, ಗಳಲ್ಲೂ _ ತಮ್ಮ ಪ್ರತಿಭೆಯನ್ನು ನಿಕಷಕ್ಕೆ ಒಡ್ಡಿ ಜಯಗಳಿಸಿದ್ದರೂ ಇಂದಿನ 
ಪ್ರಚಾರ ಯುಗದ ಬಿರುಗಾಳಿಯ ಹೊಡತದ ಕಾರಣದಿಂದ ಎಲೆ 
ಮರೆಯಾಗಿಯೇ ಉಳಿದ ಶ್ರೀಮತಿ ಎಸ್‌.ಕೆ. ಪದ್ಮಾ ದೇವಿಯವರಿಗೆ ಎಪ್ಪತ್ತೈದು 
ವರ್ಷಗಳು ತುಂಬಿದ ಸುಸ ಂದರ್ಭದಲ್ಲಿ ಅವರ ಸ್ನೇಓತರೂ, ಅಭಿಮಾನಿ ಗಳೂ 
ಪ್ರೀತಿಯಿಂದ ಸಮರ್ಪಿಸಿದ ಅಭಿನಂದನಾ ಗಂ. ಪದ್ಮಾಂತರಂಗ'. 


ಒಬ್ಬ ಅಭಿನೇತಿ,ಯ ಜೀವಿತ ಕಾಲದಲ್ಲೇ ಆಕೆಯ ಸಮಸ್ತ ಯಶಸ್ಸಿನ ಬಗ್ಗೆ 
ಬರವಣಿಗೆಯಲ್ಲಿ ದಾಖಲಿಸುವುದು ನಿಜಕ್ಕೂ ಸ್ತುತ್ಯರ್ಹ ಕೆಲಸ. 
ರಂಗಭೂಮಿಯ ಇತಿಹಾಸ ಅಧ್ಯಯನ ಶೀಲರಿಗಂತೂ ಇಂಥ ದಾಖಲೆಗಳು 
ಸುವರ್ಣ ಪುಟಗಳಿದ್ದಂತೆ. ಆಂಥ ಅಭಿನಂದನೀಯ ಕೆಲಸವ ನ್ನು ಶ್ರೀಮತಿ 
ಪಾರ್ವತಿ, ಶ್ರೀನಂದಕಿಶೋರ್‌ ಮುಂತಾದವರು 
ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ದಾರೆ. ಅವರ ಪ್ರಯತ್ನ ಸಾರ್ಥಕವಾಗಿದೆ. 


ಎಪ್ಪತ್ತೈದು ವರ್ಷ ತುಂಬಿ ಸಾರ್ಥಕ ಜೀವನ ನಡೆಸುತ್ತಿರುವ ಶ್ರೀಮತಿ 
ಎಸ್‌.ಕೆ. ಪದ್ಮಾದೇವಿಯವರು ಬಹುಮುಖ ಪ್ರತಿಭೆ ಯುಳ್ಳವರು. ಬಾಲ್ಯದ 
ಪರಿಸರವೇ ರಂಗಭೂಮಿಯ ನಂಟು ಹೊಂದಿತ್ತು. ತಂದೆಗೆ ರಂಗಭೂಮಿಯ 


ಸೆಳೆತ. ಎದುರು ಮನೆಯಲ್ಲಿದ್ದ ಶ್ರೇಷ್ಠನಟ ಎಂ.ವಿ. ರಾಜಮ್ಮನವರ ಸ್ನೇಹ, ' 


ಪದ್ಮಾದೇವಿಯವರಲ್ಲಿ ದ್ದ ಪ್ರತಿಭೆಗೆ, ಪರಿಸರವೂ ಹದವಾದ ತಂಪನ್ನೊದಗಿಸಿ 


ರಂಗಭೂಮಿಯಲ್ಲೊಂದು ಸುಂದರ ಪುಷ್ಪ ಅರಳುವಂತೆ ಮಾಡಿತು. 


ಪದ್ಮಾದೇವಿಯವರ ಸಹ ಕಲಾವಿದರಾಗಿದ್ದ ಹಿರಿಯ ರಂಗಭೂಮಿ 
ಹಾಗೂ ಚಲನ ಚಿತ್ರದಲ್ಲಿ ಪ್ರಸಿದ್ಧಿ ಪಡೆದಿರುವ ಶ್ರೀ ಸೋರಟ್‌ ಅಶ್ವಥ್‌ ರವರು 
ಬರೆಯುತ್ತಾರೆ ""ಒಂದು ಸನ್ನಿವೇಶದಲ್ಲಿ ಮನಸ್ಸಿನ ಹೋರಾಟ, ಅನೇಕ 
ಸಂಘರ್ಷಗಳ ತುಮುಲ, ಇವನ್ನು ಕಣ್ಣುಗಳಲ್ಲಿ ಭಾವ ತುಂಬಿ ಗೀತೆಗಿತ್ತ 
ಶಾರೀರದ ಇಂಪಿನಿಂದ ಸೆಟ್ಟಿನಲ್ಲಿದ್ದವರೆಲ್ಲರ ಕಣ್ಣೀರು ಮಿಡಿಸಿದ ಮಹಾನ್‌ 
ಕಲಾವಿದೆ ಪದ್ಧಾದೇವಿ.'' 


""ಪದ್ಮಾದೇಎ ಹುಟ್ಟು ಕಲಾವಿದೆ ಎಂಬುದನ್ನು ಸುಮಾರು ಅರವತ್ತು 
ವರ್ಷಗಳಷ್ಟು ಹಿಂದೆಯೇ ಮನಗಂಡಿದ್ದೆ. “ನಚಿಕೇತ' ನಾಟಕದಲ್ಲಿ ನಚಿಕೇತನ 
ಸೋದರಿಯಾಗಿ ಅವರು ಅಭಿನಯಿಸು ತ್ತಿದ್ದರು. ಆಕೆಯ ರಾಜಗಾಂಭೀರ್ಯ, 
ನಡೆ, ನುಡಿ, ಇವುಗಳಿಗೆ ಒಪ್ಪುವಂಥ ಪ್ರಸನ್ನ ಮುಖಮುದೆ, ಇವೆಲ್ಲಕ್ಕೂ 
ಮಿಗಿಲೆನಿಸುವ ಕರುಣೆಯೇ ಕಣ್ಣುಗಳಲ್ಲಿ ತುಂಬಿನಿಂತಿದೆಯೇನೋ ಎನ್ನು 
ವಂತಹ ತೇಜಸ್ವಿ ಕಣ್ಣುಗಳು. ನೋಡಿದಷ್ಟೂ ನೋಡುತ್ತಿರಬೇಕೆನಿಸುತ್ತಿತ್ತು'' 
ಪದ್ಧಾದೇವಿಯ ರಂಗ ನಟನೆಯ ಬಗ್ಗೆ ಹಿರಿಯರಂಗ ಕಲಾಎದ ಶ್ರೀ ಬಿ.ಎಸ್‌. 
ಚಿನ್ನಪ್ಪನವರ ಅಭಿಪ್ರಾಯವಿದು. 


“ಪೆದ್ಮಾಂತರಂಗ'ದಲ್ಲಿ ರಂಗಭೂಮಿಯ ಹಿರಿಯರು ಹಾಗೂ ಚಲನಚಿತ್ರ 


ನಟ ನಟಿಯರೂ, ಪದ್ಮಾದೇವಿಯವರ ಆಕಾಶವಾಣಿಯ ಸಹೋದ್ಯೋಗಿ 


ಗಳೂ, ಅವರ ಪರಿಚಿತ ಲೇಖಕಿ, ಲೇಖಕರೂ, ಲೇಖನಗಳನ: 
ಪದ್ಮಾ ದೇವಿಯವರೇ ತಮ್ಮ 
ಪ್ರಸ್ತುತ ಪಡಿಸಿದ್ದಾರೆ. ಭಾಗ ಮೂರರಲ್ಲಿ ಅಧ್ಯಯನ ಶೀಲರಿಗೆ ಹಿತವಾಗು 
ವಂತಹ ಹಲವಾರು ಲೇಖನಗಳಿವೆ. ಪದ್ಮಾ ದೇವಿಯವರು ರಂಗಭೂಮಿ, 
ಚಲನಚಿತ್ರ, ಆಕಾಶವಾಣಿ ಮುಂತಾದ ಕ್ಷೇತ್ರಗಳಲ್ಲಿ ಸಾಕಷ್ಟು ಶ್ರಮಿಸಿದವರು. 


ನ್ನ್ನ ಬರೆದಿದ್ದಾ ರೆ. 


ಹಾಗಾಗಿ ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ಸಂಗ್ರಹ ಯೋಗ್ಯವಾದ ಪ್ರಬಂಧಗಳನ್ನು 


ಪರಿಣತರಿಂದ ಬರೆಸಿ ಮುದ್ರಿಸಿರುವುದು ಅಭಿನಂದನೀಯ. 


ಇವೆಲ್ಲದರ ನಡುವೆಯೂ ಪದ್ಮಾಂತರಂಗ ಕೆಲವು ಪ್ರಶ್ನೆಗಳನ್ನು ಉಳಿಸಿ 
ಬಿಡುತ್ತದೆ. ಪದ್ಧಾದೇವಿಯವರು ರಂಗಭೂಮಿಯ ಓರಿಯ ನ ನಟಿ, ಚಲನಚಿತ 
ನಟಿ ಎನ್ನುವುದು. ನಿಜವಾದರೂ ಜನಪಿ.ಯತೆ ಹಾಗೂ ಮುಖಪರಿಚಯದ 
ದೃಷ್ಟಿಯಿಂದ ಎಂ.ಎ. ರಾಜಮೃ ನವರಂತೆ, . ಪಂಢರೀಬಾಯಿಯವರಂತೆ, 
ಜನಸಾಮಾನ್ಯರಿಗೆ ಇವರ ಹೆಸರು ಹೇಳಿದ ತಕ್ಷಣ ಒಳಗಣ್ಣ ಮುಂದೆ ಇವರ 
ಮುಖ ಮೂಡುವುದು ಸ ಸ್ವಲ್ಪ ಕಷ್ಟ ಷ್ನವೇ. ಇದಕ್ಕೆ ಕಾರಣ ಪದ್ಧಾದೇವಿಯವರು 
ಬೆಳ್ಳಿತೆರೆಯಲ್ಲಿ ರಾಜಮೃ, ಪಾಷಕಳಾಯಿಯವರಂತೆ ದೀರ್ಥಕಾಲ ಕಾಣಿಸಿ 
ಕೊಂಡಿಲ್ಲದ್ದರಿಂದ ಆಮಟ್ಟದ ಪರಿಚಯಾತ್ಮಕವಾದ ಜನಪ್ರಿಯತೆ 
ದಕ್ಕಿಲ್ಲದಿರಬಹುದು. ಇದು ಒಬ್ಬ ಅಭಿನೇತ್ರಿಯ ಪ್ರತಿಭೆಯನ್ನು ಪ್ರಶ್ನಿಸು 
ವಂಥದ್ದಲ್ಲ. ಪರಿಚಯ, ಜನಪ್ರಿಯತೆಗಳೇ ಪ್ರತಿಭೆಯ ಮಾನದಂಡಗಳೂ 
ಅಲ್ಲ. ಆದರೆ ಇಂಥ ಒಂದು ಅಭಿನಂದನಗಂಥ ಹೊರತರುವಾಗಲಾದರೂ ಈ 
ದಿಕ್ಕಿನಲ್ಲಿ ಯೋಚಿಸುವ ಅಗತ್ಯ ತೀರ ಇದೆ. ಸುಮಾರು 250 ಪುಟಗಳಿರುವ ಈ 
ಪುಸ್ತಕದಲ್ಲಿ, ಮುಖಪುಟದಲ್ಲಿ ಒಂದು ಚಿಕ್ಕ ಸ್ಟಾಂಪ್‌. ಸೈಜ್‌ನಂಥ ಅವರ 
ಫೋಟೋ ಬಿಟ್ಟರೆ ಎಲ್ಲಿಯೂ ಅವರ ಪೋಟೋ ಇಲ್ಲ ) ದಿರುಪುದು ಈ ಕೃತಿಯ 
ದೊಡ್ಡ ಕೊರತೆ. ಹಾಗೂ ಇದು ತುಂಬಲಾರದ ನಷ್ಟವೂ ಸಹ  ಠಂಗಭೂಷ 
ಮತ್ತು. ಚಲನಚಿತ್ರ ನಟ-ನಟಯರ ಯಶಸ್ಸಿನ: ಜೀವಾಳವೇ ಅವರ ಭಾವ 
ಚಿತ್ರಗಳು. ಅದೇ ಈ ಪುಸ್ತಕದಲ್ಲಿ ಲುಪ್ತವಾಗಿ ಒಬ್ಬ ಸಾಹಿತಿಯ ಅಭಿನಂದನಾ 
ಗ್ರಂಥದಂತೆ ಕೇವಲ ಅಕ್ಷರಮಯವಾಗಿರುವುದು ಔಚಿತ್ಯಪೂರ್ಣ ವಾಗಿಲ್ಲ. 

ತುಂಬ ಸರಳವಾಗಿ ವಿಷಯಗಳು ಅಲ್ಲಿಷ್ಟು ಇಲ್ಲಿಷ್ಟು ಹಂಚಿಹರಿದು 
ಹೋದಂತೆ ಇದ್ದರೂ ಪದ್ಮಾದೇವಿಯವರ ಆತ್ಮಕಥೆ ಆಪ್ಪವೆನಿಸುತ್ತದೆ. ಎರಡೇ 
ಪುಟವಾದರೂ ನೆನಪಿನಲ್ಲಿ ಉಳಿಯು ವಂತಹ ಲೇಖನವೆಂದರೆ ಶ್ರೀ ಗಿರೀಶ್‌ 
ಕಾಸರವಳ್ಳಿಯವರು ಬರೆದಿರುವುದು. ಡಬ್ಬಿಂಗ್‌ ಕಲಾವಿದೆಯಾಗಿ ಇತ್ತೀಚೆಗೆ 
"ಕ್ರೌರ್ಯ' ಚಿತ್ರಕ್ಕೆ ಕಂಠದಾನ ಮಾಡಿದ ಪದ್ಮಾದೇವಿಯವರ ಇಳಿ ವಯಸ್ಸಿನ 
ಕತೃತ್ತಶಕ್ತಿಯ ಬಗ್ಗೆ ತುಂಬ ಹೃದಯಸ್ಪರ್ಶಿಯಾಗಿ ಬರೆದಿದ್ದಾರೆ. ಚಿಕ್ಕದಾದರೂ 
ಅತ್ತೆಯಬಗ್ಗೆ ಸೊಸೆ ಬರೆದಿರುವ ಕವನ, ಸೊಸೆಯ ಹೃದಯವಂತಿಕೆಯನ್ನು 
ತೆರೆದಿಡುತ್ತದೆ. 


""ತನ್ನದೆಲ್ಲವ ನನಗೆ / ಧಾರೆಯೆರೆದು ನನ್ನ / ಬದುಕಬೆಳಗಿಸಿದವಳು 
ಪದಮ'' 


Ww ಬ 
ಯಿಂದ ಹೇಳಿಸಿ ಕೊಳ್ಳುವ ಪುಣ್ಯ ಎಷ್ಟು 
ಲ್ಲಿ ಅಭಿನಂದನೀಯ ಅಭಿನಂದನಾಗ್ರಂಥ 


ಅತ್ತೆಯಲ್ಲ ಅಮೃ/ ನನ್ನ ಪ 
ಎಂದು ಸೊಸೆಯ ಬಾ 
ಅತ್ತೆಯರಿಗಿರುತ್ತದೆ. ಒಟ್ಟಿನ 


'ಪದ್ಮಾಂತರಂಗ'. 


- ಶಾಂತಾ ನಾಗರಾಜ್‌ 


ಪುಟ್ಟ ಆತ್ಮಚರತೆ,ಯನ್ನು ನಲವತ್ತೆಂಟು ಪುಟಗಳಲ್ಲಿ 


೩ 


Y 


( 


ನ 


pr 


Ri ಕೆ 


ಬಯ 


ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು 
ಪ್ರತಿಯೊಬ್ಬರ ಹೃದಯದಲ್ಲಿ 
ನಿರಂತರ ನೆಮ್ಮದಿಯ ಜ್ಯೋತಿ ಬೆಳಗಲಿ 


ನವೆಂಬರ್‌ 1 1956. ಭಾರತ ಮಾತೆಯ ಕಣ್ಮಣಿ ಕರ್ನಾಟಕವು ಏಕೀಕೃತ ರಾಜ್ಯವಾಗಿ ಕಂಗೊಳಿಸಲಾರಂಭಿಸಿದ ದಿನ. ಪ್ರಾಣವನ್ನೇ ಪಣವಾಗಿಟ್ಟು 
ಕರ್ನಾಟಕವನ್ನು ರಕ್ಷಿಸಿ, ಕಟ್ಟಿ ಬೆಳೆಸಿದ ಇತಿಹಾಸ ಪಸಿದ್ಧ ರಾಜರಾಣಿಯರು ಹಾಗೂ ನಾಯಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾದ ಪುಣ್ಯ ಜನತೆಯನ್ನು ವಿಶಾಲ 
ಕರ್ನಾಟಕವೆಂಬ ಸುಂದರ ಸಮುಚ್ಛಯದಲ್ಲಿ ಒಗ್ಗೂಡಿಸಿದ ಧೀಮಂತ ನಾಯಕರಾದ ಆಲೂರು ವೆಂಕಟರಾಯರು, ಮುದವೀಡು ಕೃಷ್ಣರಾವ್‌, ಜಸ್ಟೀಸ್‌ 
ಎಸ್‌.ಎಸ್‌.ಸೇಟ್ಲೂರ್‌ ಡೆಪ್ಯೂಟಿ ಚೆನ್ನಬಸಪ್ಪ ತಮ್ಮಣ್ಣಪ್ಪ ಚಿಕ್ಕೋಡಿ, ಫ.ಗು.ಹಳಕಟ್ಟಿ ಬೆನಗಲ್‌ ರಾಮರಾವ್‌, ಕೆ. ರಾಜಗೋಪಾಲ ಕೃಷ್ಣರಾವ್‌, ಎಚ್‌.ಎ. 
ನಂಜುಂಡಯ್ಯ ಜಿ.ಎಚ್‌. ಹೊನ್ನಾಪುರ ಮಠ್‌, ಡಾ॥ ಎನ್‌.ಎಸ್‌. ಹರ್ಡಿಕರ್‌ ಮುಂತಾದವರಿಗೆ ನಮನಗಳನ್ನು ಸಲ್ಲಿಸಲು ಇದು ಸೂಕ್ತ ಸಮಯ ಕೆಲವು 
ಏಜ್ಞಾನಿಗಳು ಹಾಗೂ ಬುದ್ಧಿಜೀವಿಗಳಿಗೆ ಜನ್ಮ ನೀಡಿದ ಈ ಪುಣ್ಯಭೂಮಿಯು ಇಂದು ವಿಜ್ಞಾನ ತಂತ್ರಜ್ಞಾನ ಹಾಗೂ ಕೈಗಾರಿಕೆಗಳಲ್ಲಿ ಗಮನಾರ್ಹ 


ಹ ಸಾಧನೆಗೈದಿದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಭಾರತದ ಸಿಲಿಕಾನ್‌ ವ್ಹಾಲಿ ಎಂದೇ ಹೆಸರಾಗಿದೆ. ಬಹುರಾಷ್ಟ್ರೀಯ ಕಂಪನಿಗಳ ಆಗಮನವು 


ಓಟ್‌ 
[ರಿಕಾ 


ಬಂಡವಾಳ ಹೂಡಿಕೆಗೆ ಆಸಂಖ್ಯ ಅವಕಾಶಗಳನ್ನು ಒದಿಗಿಸಿರುವುದರಿಂದ ಕರ್ನಾಟಕವು ಆರ್ಥಿಕವಾಗಿ ನಾಗಾಲೋಟದಲ್ಲಿದೆ. 


ನೀರಾವರಿ : ಬೃಹತ್‌ ಹಾಗೂ ಮಧ್ಯಮ ಯೋಜನೆಗಳ ಅಡಿಯಲ್ಲಿ 35,201 ಹೆಕ್ಟೇರ್‌ ಹೆಚ್ಚುವರಿ ಪ ದೇಶಗಳಿಗೆ ನೀರಾವರಿ. ಸಣ್ಣ ನೀರಾವರಿ ' 
ಅಡಿಯಲ್ಲಿ 5105 ಹೆಕ್ಟೇರ ಹೆಚ್ಚುವರಿ ಪ್ರದೇಶಕ್ಕೆ ನೀರಾವರಿ. 29,000 ಹೆ.ಗೆ ನೀರುಣಿಸಲಾಗಿದೆ. ಕೈಗಾರಿಕೆ : ರೂ.8180.25 ಕೋಟ ವೆಚ್ಚದ 160 
ಘಟಕಗಳಿಗೆ ಅನುಮತಿ. ಟಿಲ್ಕೊ ಹಾಗೂ ವೋಲ್ಟೊ ಎರಡು ವಾಹನ ಉತ್ಪಾದನಾ ಘಟಕಗಳಿಗೆ ಅನುಮತಿ. ಕಂಪ್ಯೂಟರ್‌ ಸಂಬಂಧಿಸಿದ ಉದ್ಯಮಗಳ 
ಅನುಕೂಲಕ್ಕಾಗಿ ರೂ. 1187 ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನಲ್ಲಿ ಇನ್‌ಫರ್‌ಮೇಷನ್‌ ಟೆಕ್ನಾಲಜಿ ಪಾರ್ಕ್‌, 1996-97ರ ಅವಧಿಯಲ್ಲಿ 13502 ಸಣ್ಣ 
ಕೈಗಾರಿಕೆಗಳ ಸ್ಥಾಪನೆ. ಸಮಾಜ ಕಲ್ಯಾಣ: ಪೌಷ್ಟಿಕ ಆಹಾರ ಕಾರ್ಯಕ್ರಮದಡಿಯಲ್ಲಿ 28,93,403 ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಕೆ. 5.07 ಲಕ್ಷ ವೃದ್ಧರಿಗೆ 
ಪ್ರತಿ ತಿಂಗಳು ಆರ್ಥಿಕ ನೆರವು. ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ 20,000 ಎಕರೆಗಳ ಭೂಮಿಗೆ ನೀರಾವರಿ ವ್ಯವಸ್ಥೆ. ನವಚೇತನ 
ಯೋಜನೆಯಡಿಯಲ್ಲಿ 5,000 ವಿದ್ಯಾವಂತ ನಿರುದ್ಯೋಗಿಗಳಿಗೆ ತರಬೇತಿ. 35,000 ಫಲಾನುಭವಿಗಳ ನೆರವಿಗೆ ರೂ.94.07 ಕೋ ಬುಡಕಟ್ಟು 
ಉಪಯೋಜನೆ. ಶಿಕ್ಷಣ : 9,000ಕ್ಕೂ ಹೆಚ್ಚು ಶಾಲಾ ಕೊಠಡಿಗಳ ನಿರ್ಠಾಣ. ಅಕ್ಷರ ದೀಪ ಕಾರ್ಯಕ್ರಮದಡಿಯಲ್ಲಿ 1175 ಜನಶಿಕ್ಷಣ ನಿಲಯಗಳು ಹಾಗೂ 
333 ಶಿಕ್ಷಣ ಕೇಂದ್ರಗಳ ಸ್ಥಾಪನೆ. ಪೂರ್ಣ ಸಾಕ್ಷರತಾ ಅಂದೋಲನದಡಿ 6.83 ಲಕ್ಷ ಜನರಿಗೆ ಶಿಕ್ಷಣ. 40 ಮೊರಾಲ್ಲ ದೇಸಾಯಿ ವಸತಿ ಶಾಲೆಗಳ ಸ್ಥಾಪನೆ. 
21,150 ಅಧ್ಯಾಪಕರ ನೇಮಕಾತಿ. ಕೃಷಿ : ಸಣ್ಣ ಕೃಷಿಕರಿಗಾಗಿ ನಮ್ಮ ಮನೆ ನಮ್ಮ ತೋಟ ಯೋಜನೆ. ತಳ್ಳುವ ಗಾಡಿ ತರಕಾರಿ ಮಾರಾಟಗಾರರಿಗೆ 


ಆ 
ಜೀವನಮಾರ್ಗ ಯೋಜನೆ. 1996-97 ದಾಖಲೆ 91.70 ಲಕ್ಷ ಟನ್‌ ಧಾನ್ಯಗಳ ಉತ್ಪಾದನೆ. ಸಂಕಷ್ಟ ಪರಿಸ್ಥಿತಿಯಲ್ಲಿ ಕಡಿಮೆ ಬೆಲೆಗೆ ಉತ್ಪನ್ನಗಳ ಮಾರಾಟ 


ಲು 


ತಡೆಯಲು ಯೋಜನೆ. ಸಾರಿಗೆ ಹಾಗೂ ಸಂಪರ್ಕ : 110 ಕೋಟ ರೂ.ಗಳ ವೆಚ್ಚದಲ್ಲಿ ಬೆಂಗಳೂರಿಗೆ ವರ್ತುಲ ರಸ್ತೆ ವ್ಯವಸ್ಥೆ ಹಾಗೂ ರೂ.4,200 ಕೋಟಿ 


ವೆಚ್ಚದಲ್ಲಿ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ. ನೂತನ ಹೆದ್ದಾರಿಗಳ ನಿರ್ಮಾಣ. ಬೆಂಗಳೂರು-ಮೈಸೂರು ಮತ್ತು ಬೆಂಗಳೂರು-ಮಂಗಳೂರು ಎಕ್ಸ್‌ಪೆಸ್‌ ರಸ್ತೆ ನಿರ್ಮಾಣಕ್ಕೆ. 
ಕ್ರಮ. ವಿದ್ಯುಚ್ಛಕ್ತಿ: ರಾಜ್ಯದ ಒಟ್ಟು ವಿದ್ಯುತ್‌ ಸ್ಥಾಪಿತ ಸಾಮರ್ಥ್ಯ ಕ್ರಿ.ಶ. 2,000 ವೇಳೆಗೆ 7,500 ಮೆ.ವಾ. ಹೆಚ್ಚಿಸಲು ಕ್ರಮ. 4 ಚಾರ್ಜ್‌ಮೌಟೆಂಡ್‌ 
ವಿದ್ಯುತ್‌ ಘಟಕಗಳ ಸ್ಥಾಪನೆಗೆ ಕ್ರಮ. ರಾಯಚೂರು ಥರ್ಮಲ್‌ ವಿದ್ಯುತ್‌ ಸ್ಥಾವರದ 5ನೇ ಮತ್ತು 6ನೇ ಘಟಕಗಳಿಗೆ ಕರ್ನಾಟಕ ವಿದ್ಯುತ್‌ ನಿಗಮವು 
ಹಣಕಾಸು ಸಂಸ್ಥೆ ಹಾಗೂ ಸಾರ್ವಜನಿಕ ಸಂಸ್ಥೆಗಳ ನೆರವಿನಿಂದ ರೂ. 1,545 ಕೋಟಿ ಸಂಗ್ರಹ. ಕೊಜೆಂಟಿಕ್ಸ್‌ ಹಾಗೂ ನಾಗಾರ್ಜುನ ಪವರ್‌ 
ಕಾರ್ಪೋರೇಶನ್‌ ಯೋಜನೆಗಳಿಗೆ ಅಂತಿಮ ರೂಪ. ಬಿಡದಿಯಲ್ಲಿ ಸಂಯುಕ್ತ ಸೈಕಲ್‌ವಿದ್ಯುತ್‌ ಸ್ಥಾವರ. ಆರೋಗ್ಯ : ವಿಶ್ವಬ್ಯಾಂಕ್‌ ನೆರವಿನ ರೂ. 548.50 
ಕೋಟಿ ವೆಚ್ಚದ ಜಿಲ್ಲಾ ಹಾಗೂ ತಾಲ್ಲೂಕು ಆಸ್ಪತ್ರೆಗಳ ಸುಧಾರಣೆಗಾಗಿ ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಅಭಿವೃದ್ಧಿ ಯೋಜನೆ- 11ರ ಅನುಷ್ಠಾನ. ಬಡವರಿಗೆ 
ತಗಲುವ ಗಂಭೀರ ಕಾಯಿಲೆಗಳ ಚಿಕಿತ್ಸೆಗಾಗಿ ರೂ. 10 ಕೋಟ ಸ್ಥಾಯಿ ನಿಧಿ. 


ತತ್ವನಿಷ್ಠ ಸರ್ಕಾರ :-ರಾಜ್ಯ ಸರ್ಕಾರದ ಮಟ್ಟಿಗೆ ಇದೊಂದು ಅವಿಸ್ಮರಣೀಯ ಮಟ್ಟ. ಕೃಷಿ ಹಾಗೂ ಕೈಗಾರಿಕೆಗಳಿಗೆ ವಿದ್ಯುಚ್ಛಕ್ತಿ ಪೂರೈಸಲು ಆದ್ಯತೆ 
ನೀಡಿದ್ದು 1995ರ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್‌ ಹಾಗೂ ತಾಲ್ಲೂಕು ಪಂಚಾಯತ್‌ಗಳಿಗೆ ಚುನಾವಣೆಗಳನ್ನು ನಡೆಸಲಾಗಿದೆ. ಸ್ತ್ರೀಯರು ಹಾಗೂ 
ಹಿಂದುಳಿದ ವರ್ಗಗಳಿಗೆ ಉದ್ಯೋಗ, ಶಿಕ್ಷಣ ಸಂಸ್ಥೆ ಹಾಗೂ ಚುನಾಯಿತ ಸಂಸ್ಥೆಗಳಲ್ಲಿ ವಿಶೇಷ ಮೀಸಲಾತಿ ನೀಡಲಾಗಿದೆ. ನೀರಾವರಿ ಗೃಹನಿರ್ಮಾಣ ಹಾಗೂ 
ಎದ್ಯಾಭ್ಯಾಸ ಕ್ಷೇತ್ರಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಮುಂದಿನ 2 ವರ್ಷಗಳಲ್ಲಿ ಶೇ. 25ರಿಂದ: 40ರಷ್ಟು ನೀರಾವರಿ ಸೌಲಭ್ಯವನ್ನು ಹೆಚ್ಚಿಸಲು 
ಉದ್ದೆ ಶಿಸಲಾಗಿದೆ. ಮಹಾತ್ಮಗಾಂಧಿಯವರ ಕನಸು ನನಸಾಗಿಸುವ ಸರ್ವಾಂಗೀಣ ಗ್ರಾಮೀಣ ಜನತೆಯ ಅಭಿವೃದ್ಧಿಗಾಗಿ ಸ್ವಸ್ತಿ ಗಾ ಮಯೋಜನೆಯನ್ನು 


ಆಗಸ್ಟ್‌ 15, 1997ರಂದು ಅನುಷ್ಠಾನಕ್ಕೆ ತರಲಾಗಿದೆ. ತೀವ, ಬರ ಪರಿಸ್ಥಿತಿಯಲ್ಲಿರುವ ರಾಜ್ಯದ 100 ತಾಲ್ಲೂಕುಗಳಲ್ಲಿ ಪರಿಹಾರಕ್ಕಾಗಿ ರೂ.32.46 ಕೋಟ 


* ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕವನ್ನು ಒಂದು ಮಾದರಿ ರಾಜ್ಯವನ್ನಾಗಿಸುವ ಮಹತ್ಕಾರ್ಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸೋಣ. 


-ಕರ್ನಾಟಕ ವಾರ್ತೆ 


ಕರ್ನಾಟ ಕ-ಬಂ್ದಾ ಬುಮುಷ್ಣಾರು ಕಡೊಸ್ಲಿಲಲ್ಲಿ 
Ty ಆ. 1. ನಮಾ ಪಾರ್‌ ಾಾಣ್ಣಪಹಾಸಸ230/ಗರಾಯಸಗಾಶಾ ಎಳರಪಾತಾಿ ಅಯಾ ಇರ್ಧಾ-ತಾ- ಸಾಗಿ ಸರಕಾರ ವಾಲಾ! 


ಚಿಂತನೆ 


“ದೇಶದ ವಿಶಾಲ ಜೀವನದಲ್ಲಿ ಹೆಚ್ಚಿನ ಹೊಣೆಗಳನ್ನು ಹೊರಲು ಈಗ ಸಂಧಿಗಳು ದೊರೆತಿವೆಯೆಂದ ಮಾತ್ರಕ್ಕೆ 
ಸಾಲದು. ಅವನ್ನು ಸರಿಯಾಗಿ ನಿರ್ವಹಿಸುವ ಪಾತ್ರತೆಯನ್ನೂ ನಮ್ಮ ಭಗಿನಿಯರು ಸಂಪಾದಿಸಬೇಕು. ಮಿಶ್ರ 
ಸಮಿತಿಗಳಲ್ಲಿ, ಎಧಿ ಮಂಡಲಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಅಲಂಕಾರದ ಸ್ಥಾನಗಳನ್ನು ಪಡೆಯುವುದರಿಂದ ಕೆಲಸ 
ಮುಗಿಯಲಿಲ್ಲ. ಅಲ್ಲಿ ತಮ್ಮ ಅಸ್ತಿತ್ವದ ಅರಿವುಂಟಾಗುವಂತೆ ಮಾಡಿ, ತಮ್ಮ ಉದ್ದೇಶಗಳು ನೆರವೇರುವಂತೆ 
ನೋಡಿಕೊಳ್ಳಬೇಕು. ಇಂಥ ಸಭೆಗಳಲ್ಲಿ ಪುರುಷರ ಸಂಖ್ಯಾಧಿಕ್ಕವೊಂದು ದೊಡ್ಡ ಆತಂಕವಾಗಿರುವುದು. ಆದರೆ R 
ಮದ್ರಾಸದ ಡಾ॥ ಮುತ್ತು ಲಕ್ಷ್ಮಿರೆಡ್ನ್ಡಿಯವರು ಇಂತಹ ಪರಿಸ್ಥಿತಿಯಲ್ಲಿ ಅಸಾಮಾನ್ಯ ಧೈರ್ಯದಿಂದ ನಡೆದು, ಮಕ್ಕಳ | 
ಮತ್ತು ಹೆಣ್ಮಕ್ಕಳ ಸ್ಥಿತಿಯನ್ನು ಸುಧಾರಿಸುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದರು. ಇವರಂತೆಯೆ 
ಇನ್ನೂ ಹಲವರು ಇರುವರು. ಆದರೆ ಇವರ ಸಂಖ್ಯೆಯು ಹೆಚ್ಚುವುದು ಅಗತ್ಯವಿದೆ.'' 


ಇ ಸುಲ್ತಾ ನಾ ಮೀರ್‌ ಅಮಿರುದ್ದೀನ್‌. 


‘OL 
1 


5180॥0009/1504 MOOS 


: 0] Uine/ eseejd peieAljapur) / 
ws /uS 
18/68/9¢0 1930 ‘Hd (9) OVW ‘oN ‘Poy 


moAe] ೦೬ ‘ueW puz "19110, AeliA ‘LOY 
eipuey eueAeAypy eliyey 101೧.100( 


`090 095-e1ojebueg "90815 || ebeuefeliA 


ACHALA - Edited by N. Gayathri, Published by Dr. G. Ramakrishna on behalf of Jagruthi Mahila Adhyayana Kendra, 
26, 1st Main Road, Vyalikaval, Bangalore-03. Typeset & Printing by AKSHARA PRINTERS, B’lore-4. Ph.: 624082 


